ಕೀರ್ತನ 
ಕುಸುಮಾಂಜಲಿ 


ಡಾ. ಟಿ. ಎನ್‌. ಪದ್ಮ 


ಅಶ್ಯಾಗರಾಜ ಈ ಮುತ್ತಯ್ಯ ಭಾಗವತರು ಈ€ಮುತ್ತುಸ್ಟಾಮಿ ದೀಕ್ಷಿತರು 
*ವೀಣಾಭಕ್ಷಿಸುಬ್ಬಣ್ಣ 9 ಪುಲಿಯೂರು ದೊರೆಸ್ವಾಮಿ € ಮೈಸೂರು 
ವಾಸುದೇವಾಚಾರ್ಯ 9 ಕವಿಲಿಂಗನ ಸ್ವರವಚನ ಸ್ವಾತಿ ತಿರುನಾಳ್‌ 
ಅಮೈಸೂರು ಸದಾಶಿವರಾವ್‌ ಅವೀಣಾಕುಪ್ಪಯ್ಯರ್‌ 9ವೀಣಾ ಶೇಷಣ್ಣ 
9 ಜಯಚಾಮರಾಜ ಒಡೆಯರ್‌ 


ಡಿ. ಎ.ಕೆ. ಮೂರ್ತಿ : 1 ಪ್ರಕಾಶಕರು ಸ ಮೈಸೂರು 9೭೦೦ ೦೪ 


ಡಾ. ಟಿ. ಎನ್‌. ಪದ್ಮ 


ಡಾ| ತುಮಕೂರು ನರಸಿಂಹಶಾಸ್ತ್ರೀ ಪದ್ಮ ಮೈಸೂರಿನಲ್ಲಿ 1949ರಲ್ಲಿ ಜನಿಸಿದರು. ಮ್ಶೆ ಸೂರು ವಿಶ್ವವಿದ್ಯಾ 
ನಿಲಯದಲಲಿತಕಲೆಗಳ ಕಾಲೇಜಿನಲ್ಲಿ ಹಾಗೂ ಖ್ಯಾತ ಸಂಗೀತ ವಿದ್ವನ್ಮಣಿ ಪ್ರಾಂಶುಪಾಲ ಪ್ರೊ. ವಿ. ರಾಮರತ್ನಂ 
ರವರಲ್ಲಿ ಸತತ ವ್ಯಾಸಂಗ ನಡೆಸಿ, 1970ರಲ್ಲಿ ಪ್ರಥಮ ಶ್ರೇಣಿ ಪ್ರಥಮಸ್ಣಾ ನಡ್ಗೊಂದಿಗೆ ಬಿ.ಮ್ಯೂಸಿಕ್‌ 
ಪದವಿ ಪಡೆದರು; ಹಾಗೂ ರ್ಯಾಂಕ್‌ ಪಡೆದಿದ್ದಕ್ಕಾಗಿ ರಾಜ್ಯ Rn ಅಭಿನಂದನ ಪ್ರ ಪ್ರಶಸ್ತಿಯನ್ನು ಗಳಿಸಿ 
ಕೊಂಡರು. 1972ರಲ್ಲಿ ಎಂ. ಮ್ಯೂಸಿಕ್‌ಸ್ನಾ ತತೋತ. ರಪದವಿ ತರೀಕ್ಷೆ ಯಲ್ಲಿ ಪ್ರಥಮತ್ರೀಣಿ ಪ್ರಥಮಸ್ಥಾ ನ್ನ 
ದೊಂದಿಗೆ ಮೈಸೂರು ವಿಶ ವಿದ್ಯಾನಿಲಯದ ಚಿನ್ನದ ಪದಕ ಪಡೆದರು. 


1996ರಲ್ಲಿ ಪ್ರೊ. ಬಿ. ಎಸ್‌. ವಿಜಯರಾಘವನ್‌ ಅವರ ಮಾರ್ಗದರ್ಶನದಲ್ಲಿ "ತ್ಯಾ ಗರಾಜರ ಕೃತಿಗಳಲ್ಲಿ 
ಸಂಗೀತ ಮತ್ತು ಭಕ್ತಿ: ಒಂದು ಅಧ್ಯಯನ' ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾ ನಿಲಯದ ಪಿಎಚ್‌.ಡಿ. 
ಪದವಿ ಲಭಿಸಿತು. ಮೈಸೂರು ವಿಶ್ವ ವಿದ್ಯಾನಿಲಯ ಲಲಿತಕಲೆಗಳ ಕಾಲೇಜಿನಲ್ಲಿ 1974ರಿಂದ ಅಧ್ಯಾಪನ 
ಆರಂಭಿಸಿದ ಶ್ರಿ (ಮತಿಯವರು ಇದೀಗ ಅಲ್ಲಿನಗಾಯನ ವಿಭಾಗದ ಪ್ರಾಧ್ಯಾಪಕಿಯೂ ಮುಖ್ಯಸ್ಥೆಯೂ ಆಗಿ 
ಸೇವೆ ಸಲ್ಲಿ ಸತ್ರದ್ದಾರೆ. 


ಮೈಸೂರು ಆಕಾಶವಾಣಿಯಲ್ಲಿ ಶ್ರೀಮತಿಯವರು ಕಛೇರಿಗಳನ್ನೂ, ಗಾನವಿಹಾರ ಕಾರ್ಯಕ್ರಮಗಳನ್ನೂ 
ನಡೆಸಿಕೊಟ್ಟಿ ರುತ್ತಾ ರೆ. ಕರ್ನಾಟಕದ ತನನ ಸಂಗೀತ ಸಭೆಗಳಲ್ಲಿ, ಸಂಗೀತ ನೃತ್ಯ ಅಕಾಡೆಮಿಯ ಕಾರ್ಯ 
ಕ್ರಮಗಳಲ್ಲಿ, ಸಂಗೀತೋತ್ಸವದ ವಿಶೇಷ ಸಂದರ್ಭಗಳಲ್ಲಿ, ಕರ್ನಾಟಕ de ಪರಿಷತ್‌ ಮುಂತಾದ 
ಪ್ರತಿಷ್ಠಿತ ಸಂಘಸಂಸ್ಥೆಗಳ ಆಶ್ರಯದಲ್ಲಿ ಅನೇಕ ಪ್ರಾತೃಕ್ಸಿ ಕೆ ಗಾಯನ, ಉಪನ್ಯಾಸಗಳನ್ನು ನೀಡುತ್ತಾ 
pele ರಲ್ಲದೆ ಸಂಗೀತದ ne: ಷು! SE ಅಮೂಲ್ಯ ವಿದ್ವಲ್ಲೇಖನಗಳನ್ನು 
ಮಂಡಿಸುತ್ತ ಬಂದಿದ್ದಾರೆ. ಶ್ರೀಮತಿಯವರು ಕರ್ನಾಟಕಸಂಗೀತತಜ್ಜರಾಗಿ ಸಲ್ಲಿಸಿರುವ ಅಮೂಲ್ಯ ಸೇವೆಗಾಗಿ 
ಕರ್ನಾಟಕಸಂಗೀತ ನೃತ್ಯ ಆಡೂ 2003ರಲ್ಲಿ "ಕರ್ನಾಟಕ ಕಲಾಶ್ರೀ' ಗೌರವ ಪ್ರಶಸ್ತಿ ನೀಡಿದೆ. 


ಕರ್ನಾಟಕ ಸಂಗೀತಾಂತರಂಗದ ಜೀವಬಿಂದುವೇ ಆಗಿರುವ ವರ್ಣಗಳನ್ನು ಕುರಿತಂತೆ ಪ್ರಕಟಗೊಂಡ 
ಶ್ರೀಮತಿಯವರ "ವರ್ಣಗಳು' ಸಂಪಾದಿತ ಕೃತಿ ಸಂಗೀತಾಭ್ಯಾಸಿಗಳ, ಕಲಾವಿದರ ಪರಮಾದರಕ್ಕೆ ಪಾತ್ರವಾಗಿ 
ಅಕ್ಕ ೦ತ ಉಪಯುಕ್ತ ವೆನಿಸಿದೆ. 


ಗಾಯನ-ವಾದನ-ನರ್ತನ ಈ ಮೂರು ಪ್ರಕಾರಗಳಲ್ಲೂ ಚೇತೋಹಾರಿಯಾಗಿ ಪ್ರಯೋಗಗೊಳ್ಳುವ 
ರಚನೆ ತಿಲ್ಲಾನಗಳು. ಪ್ರಸ್ತುತ ಸಂಕಲನದಲ್ಲಿ ಶ್ರಿ ಮತಿಯವರು ಪ್ರಾತಿನಿಧಿಕವಾಗಿ 31 ತಿಲ್ಲಾ ನಗಳನ್ನು 
ಹೃದಯಂಗಮವಾದ ಸುಮಧುರ ಸ್ವರ ಪ್ರಸ್ತಾ ರಡೊಂದಿಗೆ ಸಂಪಾದಿಸಿ ಕೊಟ್ಟಿದ್ದಾರೆ. ಸಂಗೀತಾಭ್ಯಾಸಿಗಳಿಗೂ, 
ಕಲಾವಿದರಿಗೂ ಈ ಸಂಕಲನ ಉಪಯುಕ ವೂ ಆದರಣೀಯವೂ ಆಗಿರುತ್ತದೆ. 


BSE SAREE GSI SESS SANE SSS SEES ಪಟಟ 
೬ ಕಜ ರ್ತಿ: ಪ್ರಕಾಶಕರು ನ ಮೈಸೂರು 9೩೭೦೦ ೦೪ 
ರೂ. 715 


KEERTANA KUSUMANJALI-by Kamataka Kalasri Dr. T.N. Padma, Prof & Head (Rtd.), Department of Vocal 
Music. University College of Fine Arts, Manasagangothri Mysore. First Edition : 2006. Published by D.V. K. 
Murty, Krishnamurthipuram, Mysore - 570 004. © 2331484. | 


ಮೊದಲನೆಯ ಮುದ್ರಣ: ೨೦೦೬ . 


ಅ ಡಾ| ಟಿ. ಎನ್‌. ಪದ್ಮ 


| 


ಡಿ.ಟಿ.ಪಿ. ಸಂಯೋಜನೆ : ಎ. ಜಿ. ಸುವ್ರತೀಂದ್ರ 
ವಾಣೀ ಪ್ರೆಸ್‌, ಚಾಮರಾಜಪುರಂ, ಮೈಸೂರು - 570 005 © 2330295 
ಮುದ್ರಣ : ಕರ್ನಾಟಕ ಪ್ರೆಸ್‌, ಸರಸ್ಪತಿಪುರಂ, ಮೈಸೂರು - 570 009 ೦ 2545322 


ಅರ್ಪಣೆ 


'ನಂಜುಂಡೇಶ್ವರ ನಿಮಗೆ ನಮೋ 
 ನಂಜನಗೂಡಪರಂಜಿ ನಮೋ" 


ಪರಮೇಶ್ವರನ 
ದಿವ್ಮ ಪಾದಾರವಿಂದಗಳಿಗೆ ಸಮರ್ಪಿತ. 


ನಿವೇದನ 


ಶ್ರೀಕ್ಷೇತ್ರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ನನ್ನ ಕುಲದೈವ. ಈ ದೈವಸ್ಮರಣೆ ಪ್ರಸ್ತುತ ಕೃತಿಸಂಗ್ರಹದ 
ಮುಖ್ಯೋದ್ದೇಶ. ಹಲವು ನಾಮಗಳಿಂದ ಕರೆಯಲ್ಪಡುವ ಈಶ್ವರನನ್ನು ಸ್ತುತಿಸುವ, ವರ್ಣಿಸುವ, ರಕ್ಷಣೆಗಾಗಿ ಆತನಲ್ಲಿ 
ಬೇಡುವ--ಅನೇಕ ಅನುಭಾವಿಗಳು, ಯೋಗಿಮಹೋನ್ನ ತರು, ಭಕ್ತರು, ವಾಕ್ಕಾರರು, ಗೇಯಕಾರರು ಉಂಟು. ಈ 


ನಿಟ್ಟಿನಲ್ಲಿ ಶಿವಶರಣರು ಮತ್ತು ಆಳ್ವಾರರದು ವಿಶಿಷ್ಠ ಸ್ಥಾ ನ. ನಂತರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಷೇತ್ರದಲ್ಲಿ ' 


ನೊರಾರು ಸಂಖ್ಯೆಯಲ್ಲಿ ವಾಗ್ಗೇಯಕಾರರು ಕಾಣಬರುವರಾದರೂ ಅವರ ಕ್ಕ ೈತಿಭಂಡಾರದಲ್ಲಿ ಲಭ್ಯವಾಗುವ ಶಿವಸ್ತುತಿಗಳ 
ಒಟ್ಟಾರೆ ಸಂಖ್ಯೆ ಕಡಿಮೆ ಎಂದೇ ಹೇಳಬಹುದು. ಸಂಗೀತಚರಿತ್ರೆಯ ಪರ್ವಕಾಲದಲ್ಲಿ ತ್ರಿಮೂರ್ತಿಗಳೆಂದು 
ಗುರುತಿಸಲ್ಲಟಿರುವವರು ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು ಮತ್ತು ಮುತ್ತುಸ್ಥಾ ಮಿದೀಕ್ಷಿತರು. ಈ ಮೂವರ ಪೈಕಿ 
ಶಿವಸ್ತುತಿಗಳನ್ನು ರಚಿಸಿರುವವರಲ್ಲಿ ದೀಕ್ಷಿತರದೇ ಮೇಲುಗೈ. ಅವರು ವಿಶೇಷವಾಗಿ ಕ್ಷೇತ್ರಾಟನೆ ಕೈಗೊಂಡು, ಹಲವು 
ಶಿವಕ್ಸೇತ್ರಗಳನ್ನು ಸಂದರ್ಶಿಸಿ, ಆ ಕ್ಲೇತ್ರಪುರಾಣವನ್ನೂ ಒಳಗೊಂಡಂತೆ ಅಧಿಕ ಸಂಖ್ಯೆಯಲ್ಲಿ ಶಿವಸ್ತುತಿ ಮಾಡಿದ್ದಾರೆ. 
ಕ್ಕಾಗರಾಜರ ಕೃತಿ ಭಂಡಾರದಲ್ಲಾದರೋ ಇವು ಕಡಿಮೆ ಸಂಖ್ಯೆಯಲ್ಲಿರುವುದಲ್ಲದೆ ಶಿವ-ರಾಮರಲ್ಲಿ ಭೇದಕಾಣದ 
ರಚನೆಗಳೂ ಇವೆ. ಇನ್ನು, ಶ್ಕಾಮಶಾಸ್ತ್ರಿಗಳು ದೇವಿ ಕಾಮಾಕ್ಲಿಯನ್ನು ಮಾತ್ರ ಸ್ತುತಿಸಿರುವಂತೆ ಕಾಣುತ್ತದೆ. 
ತ್ರಿಮೂರ್ತಿಗಳ ಸಮಕಾಲೀನರೇ ಆದ ಸ್ವಾತಿತಿರುನಾಳರೂ ನಂತರದ ಮುತ್ತಯ್ಯಭಾಗವತರೂ ಅಲ್ಲದೇ ಇತ್ತೀಚಿನ 
ವಾಗ್ಗೇಯಕಾರರೂ ಹಲವು ಕೃತಿಗಳನ್ನು ಶಿವಪರವಾಗಿ ರಚಿಸಿರುವುದುಂಟು. ಆದಾಗ್ಗ್ಯೂ ಒಟ್ಟಾರೆ ಗಮನಿಸಿದಾಗ 
ವಿಷ್ಣುಪರ ಹಾಗೂ ದೇವೀಪರ ಸ್ತುತಿಗಳ ಸಂಖ್ಯೆಗೆ ಹೋಲಿಸಿದಾಗ ಶಿವಪರ ರಚನೆಗಳ ಸಂಖ್ಯೆ ಕಡಿಮೆ ಎಂದೇ 
ಹೇಳಬಹುದು. ಹೀಗಾಗಿ ಈ ಹೊತ್ತಗೆಯಲ್ಲಿ ಕೆಲವು ಶಿವಪರ ರಚನೆಗಳನ್ನು ಒಗ್ಗೂಡಿಸಲಾಗಿದೆ. 


ಹೊತ್ತಿಗೆಯ ಶೀರ್ಷಿಕೆ ಕೀರ್ತನ ಕುಸುಮಾಂಜಲಿ. ಶಾಸ್ತ್ರೀಯ ಸಂಗೀತದ ಪಾರಿಭಾಷಿಕ ಅರ್ಥದಲ್ಲಿ ಕೀರ್ತನೆ 
ಎಂಬುದು ಧಾತು ನಿಗದಿತವಿಲ್ಲದ, ಸಾಹಿತ್ಮ ಪ್ರಧಾನವಾದ ಗೀತೆ ಎಂಬ ಅರ್ಥವಿದೆಯಾದರೂ, ಪ್ರಸ್ತುತ ಸಂಗ್ರಹದಲ್ಲಿ 
ಧಾತುನಿಗದಿತವಿರುವ ರಚನೆಗಳನ್ನು ಒಗ್ಗೂಡಿಸಿ ಪ್ರಸಕ್ತ ಶಿರೋನಾಮೆ ನೀಡಿರುವುದು ಸಂಕೀರ್ತನೆ ಎಂಬ ಉದ್ದೇಶದಿಂದ 
ಗಿದೆ. ಈ ಕೃತಿ ಸಂಗ್ರಹದಲ್ಲಿ ತ್ಯಾಗರಾಜರು, ಮುತ್ತುಸ್ವಾಮಿದೀಕ್ಷಿತರು, ಸ್ವಾತಿತಿರುನಾಳರು, ವಾಸುದೇವಾಚಾರ್ಯರು, 
ಮುತ್ತಯ್ಯಭಾಗವತರು, ಪುಲಿಯೂರು ದೊರೆಸ್ವಾಮಿ, ವೀಣಾ ಕುಪ್ಪ ಯ್ಕರ್‌, ಜಯಚಾಮರಾಜೇಂದ್ರ ಒಡೆಯರ್‌ 
ಘಃ: ಮಹಾವಾಗ್ಗೆ €ಯಕಾರರ ಕೆಲವು ರಚನೆಗಳೊಂದಿಗೆ ವಿಶೇಷವಾಗಿ ಪ್ರಚಾರದಲ್ಲಿರುವ ಸ್ವರಜತಿಯೊಂದನ್ನು 
ಸಂಕಲಿಸಲಾಗಿದೆ. ಅಲ್ಲದೆ ಎರಡು ಸ್ವರವಚನಗಳಿಗೆ ಧಾತು ಸಂಯೋಜಿಸಿ ನೀಡಲಾಗಿದೆ. ಕೃತಿಗಳಲ್ಲಿ ಕೆಲವು ನನಗೆ 
ME ಪಾಠವಾದವು ಗಳಾಗಿದ್ದರೆ, ಇನ್ನು ಕೆಲವು ಪ್ರಾಚೀನ ಪುಸ್ತಕಗಳನ್ನಾ ಧರಿಸಿ ಪ್ರಸ್ತುತಪಡಿಸಲಾಗಿದೆ. ಈ 

ಸೃಸ್ಪಕವು ಸಂಗೀತಾಭಿಮಾನಿಗಳಿಗೆ ಉಪಯುಕ್ತವೆನಿಸಿದರೆ ಅದು ಈಶ್ವರನ ಕೃಪೆ ಎಂದೇ ಭಾವಿಸುತ್ತೇನೆ. 

re ತಿಗಳ ಈ ಹೊತ್ತಿಗೆಗೆ 'ಕೀರ್ತನ ಕುಸುಮಾಂಜಲಿ' ಎಂಬ ಶೀರ್ಷಿಕೆ ನೀಡಿ ಪುಸ್ತಕ ಪ್ರಕಟಿಸಿರುವ ಸುಪ್ರಸಿದ್ದ 
ಪ್ರಕಾಶಕರಾದ ಶ್ರೀಯುತ ಡಿ. ವಿ. ಕೆ. ಮೂರ್ತಿಯವರಿಗೆ ಹೃನ್ಮನಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಅಂತೆಯೇ 
ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟಿರುವ ಶ್ರೀ ವಾಣಿ ಪೆ ಪ್ರಸ್‌ನ ಮಾಲೀಕರಿಗೂ ಅಲ್ಲಿನ ಸಿಬ್ಬಂದಿವರ್ಗದವರಿಗೂ 
ತಭಾರಿಯಾಗಿದ್ದೇನೆ. 


ಟಿ. ಎನ್‌. ಪದ್ಮ 


ಪ್ರಸ್ತಾವನೆ 
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ | ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ॥ 

ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಹಾಗೂ ಮಹೇಶ್ವರ 
ಲಯಕರ್ತರೆನಿಸಿದ್ದಾರೆ. ಇನ್ನೊಂದು ಉಲ್ಲೇಖದಂತೆ ಪರಮೇಶ್ವರನೇ ಪರಬ್ರಹ್ಮನನ್ನು ಸೃಷ್ಟಿಸಿ, ವೇದಪುರಾಣೇತಿ 
ಹಾಸಗಳನ್ನು ಉಪದೇಶಿಸಿ ಅನಂತರ ಸೃಷ್ಟಿಕಾರ್ಯಕ್ಕೆ ನಿಯಮಿಸಿದ್ದಾನೆ. 'ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾ? ಎಂಬ 
' ವೇದೋಕ್ತಿಯಂತೆ ಪರಮೇಶ್ವರನಿಗೆ ಸಹಸ್ರರೂಪಗಳೂ ರುದ್ರ, ಪಿನಾಕಿ, ಉಗ್ರ, ಧೂರ್ಜಟಿ, ಚಂದ್ರಶೇಖರ, ಜಟಾಧರ, 
ಗಂಗಾಧರ, ಸದಾಶಿವ ಶಂಕರ, ಮಹಾದೇವ, ಮಹೇಶ್ವರ ಮುಂತಾದ ನೂರಾರು ಹೆಸರುಗಳೂ ಉಂಟು. ಇವುಗಳಲ್ಲಿ 
ಕೆಲವು ಶಾಂತರೂಪವೂ ಕೆಲವು ಉಗ್ರರೂಪಗಳೂ ಆಗಿವೆ. ಪಿನಾಕ, ಫಣಿ, ಬಾಲಚಂದ್ರ, ಭಸ್ಮ ಮತ್ತು 
ಮಂದಾಕಿನಿಗಳಿಂದಾಗಿ ಶಿವನು ಪವರ್ಗದಿಂದ (ಪಪಬಭಮ) ಕೂಡಿದವನೆಂದು ಹೇಳುತ್ತಾರೆ. | 

ಪರಮೇಶ್ವರನ ಪ್ರಸ್ತಾಪವು ವೇದೋಷನಿಷತ್ತುಗಳಲ್ಲೂ , ಪುರಾಣೇತಿಹಾಸಗಳಲ್ಲೂ ವಿಪುಲವಾಗಿ ಕಾಣಬರುತ್ತದೆ. 


ವಿದ್ಯಾಸು ಶ್ರುತಿರುತೃಷ್ಟಾ ರುದ್ರೈಕಾದಶನೀ ಶ್ರುತೌ | 
ತತ್ರ ಪಂಚಾಕ್ಷರೀ ತಸ್ಕಾಂ ಶಿವ ಇತ್ಯಕ್ಸರ ದ್ವಯಮ್‌! 
ಮೇಲಿನ ಈ ಮಾತು 'ಶಿವ' ಶಬ್ದದ ಪಾರಮ್ಮವನ್ನು ತಿಳಿಸುತ್ತದೆ. ಈ ಪ್ರಕಾರ ವಿದೈೆಗಳಲ್ಲೆಲ್ಲಾ 'ವೇದವಿದೆ' 
ಶ್ರೇಷ್ಠವಾದುದು. ಅದರಲ್ಲೂ ಏಕಾದಶಾನು ವಾಕ್ಕಗಳನೊಳಗೊಂಡ 'ರುದ್ರಾಧ್ಯಾಯ'ವು ಶ್ರೇಷ್ಠವಾದುದು. ಆ 
ರುದ್ರಧ್ಕಾಯದಲ್ಲೂ 'ಪಂಚಾಕ್ಟರೀ ಮಂತ್ರವು' ಶ್ರೇಷ್ಠವಾದುದು. ಆ ಪಂಚಾಕ್ಟರೀ ಮಂತ್ರದಲ್ಲೂ 'ಶಿವ' ಎಂಬ ಎರಡು 
ಅಕ್ಷರ ಅಧಿಕ ಶ್ರೇಷ್ಠವಾದುದು. .: 14 
'ಶಿವಂ ಕರೋತೀತಿ ಶಿವ" ಎಂದರೆ ಸಕಲರಿಗೂ ಸನ್ಮಂಗಳವನ್ನುಂಟುಮಾಡುವಾತನೇ 'ಶಿವ' ಎನಿಸಿದ್ದಾನೆ. 
ಪುರಾಣೋಲ್ಲೇಖದಂತೆ ಮಹೇಶ್ವರನದು ಲಯಕಾರ್ಕ. 'ಲಯ' ಎಂದರೆ ನಾಶಗೊಳಿಸುವುದೆಂದು ಅರ್ಥವಲ್ಲ. ಪೃಥ್ವಿ, 
ಅಪ್ಪು, ತೇಜಸ್‌, ವಾಯು, ಆಕಾಶಗಳೆಂಬ ಪಂಚಭೂತಗಳನ್ನು ವಿಭಜಿಸಿ ಪುನಃ ಸೃಷ್ಟಿ ಮಾಡುವುದೇ ಲಯಕಾರ್ಯ. 
_ ಈ ಕಾರ್ಯನಿರ್ವಾಹಕನಾದ ಈಶ್ವರನು ಪಂಚಭೂತಗಳ ಸಂಯೋಗ ವಿಯೋಗಗಳನ್ನು ನಡೆಸುವುದರಿಂದ 'ಲಯಕರ್ತ' 
ನೆನಿಸಿದ್ದಾನೆ. ಪಂಚಭೂತಗಳು ವಿವಿಧ ಪ್ರಮಾಣಗಳಲ್ಲಿ ಸೇರಿದಾಗ ಸೃಷ್ಟಿಯುಂಟಾದರೆ, ಅವುಗಳ ವಿಭಜನೆಯೇ 
ಲಯವಾಗುತ್ತದೆ. ಈ ಹಂತದಲ್ಲಿ ಈಶ್ವರನು ಇಡೀ ಬ್ರಹ್ಮಾಂಡವನ್ನು ತನ್ನಲ್ಲೇ ಹುದುಗಿಸಿಟ್ಟುಕೊಂಡಿರುತ್ತಾನೆ. 
ಎಂದರೆ, ಈಶ್ವರನ ಅಧ್ಯಕ್ಟತೆಯಲ್ಲಿ ಅಥವಾ ಅವನಿಚ್ಛೆ ಯಂತೆ ಪ್ರಕೃತಿಯಿಂದ ಸಕಲ ಚರಾಚರ ಜಗತ್ತು 
ಹೊರಹೊಮ್ಮುತ್ತದೆ. ಆದ್ದರಿಂದ 'ಲಯ' ಎಂಬುದು ನಾಶವಲ್ಲ. ಅದು ದೇವರ ಅವ್ಕಕ್ತಸ್ಥಿತಿಯಾಗುತ್ತದೆ. ಅರ್ಥಾತ್‌ 
'ಲಯ' ಎಂಬುದು ದೇವರ 'ಅವೃಕ್ತಸ್ಥಿತಿ'ಯಾದರೆ 'ಸೃಷ್ಟಿ' ಎಂಬುದು ಆತನ 'ವ್ಯಕ್ತಸ್ಥಿ ತಿ' ಎನಿಸುತ್ತದೆ--ವೇದಾಂತಿಗಳ : 
ಪ್ರಕಾರ. | | | | 
ಶಿವನ ಹಿರಿಮೆ ಗರಿಮೆಗಳು ಅನೇಕ. 'ಶರಭೋಪನಿಷತ್ತಿ'ನ ಪ್ರಕಾರ ಬ್ರಹ್ಮ, ವಿಷ್ಣುಗಳೇ ಜೊತೆಗೂಡಿ ಶಿವೋಪಾಸನೆ 
ಮಾಡಿದ್ದಾರೆ. ಸಮುದ್ರಮಥನದ ಕಾಲದಲ್ಲಿ ಸೃಷ್ಟಿಯಾದ ವಿಷವನ್ನು ತಾನೇ ಸೇವಿಸಿ, ಶಿವನು ನೀಲಕಂಠನಾಗಿದ್ದಾನೆ. 
ಯುದ್ಧದಲ್ಲಿನ ರಾವಣಹತ್ಕಾ ದೋಷನಿವಾರಣೆಗಾಗಿ ಶ್ರೀರಾಮನು ಶಿವಲಿಂಗ ಸ್ಥಾಪಿಸಿದ್ದಾನೆ. ಇಂತಹ ಇನ್ನೂ ಹಲವು 


೧೦ | | | ಕೀರ್ತನ ಕುಸುಮಾಂಜಲಿ 


ಪ್ರಸ್ತಾಪವಿದೆ. ಈ ಪ್ರಕಾರ 'ರಾಮ' ನಾಮವು 'ಓಂ ನಮೋ ನಾರಾಯಣಾಯ' ಎಂಬ ಅಷ್ಟಾಕ್ಷರೀ ಮಂತ್ರ ಮತ್ತು 
'ಓಂ ನಮಃಶಿವಾಯ' ಎಂಬ ಷಷ್ಠಾಕ್ಟರೀ ಮಂತ್ರಗಳ ಮೇಳೈಕೆಯೇ ಆಗಿದೆ. ಎಂದರೆ ಈ ಎರಡು ಮಂತ್ರಗಳ 
ಜೀವಾಕ್ಸರಗಳ ಮೇಳೈಕೆ ರಾಮನಾಮವಾಗುತ್ತದೆ. ಅಷ್ಟಾಕ್ಸರೀ ಮಂತ್ರದಲ್ಲಿ "ರಾ" ಜೀವಾಕ್ಷರವೂ ಷಷ್ಠಾಕ್ಟರಿಯಲ್ಲಿ 
'ಮ' ಜೀವಾಕ್ಷರವೂ ಹೌದು. ಈ ಮಂತ್ರದ್ವಯಗಳಲ್ಲಿ ಜೀವಾಕ್ಷರಗಳು ಲೋಪವಾದರೆ ಕ್ರಮವಾಗಿ 
'ನಾಯಣಾಯ'ಎಂದರೆ 'ದಿಕ್ಕಿಲ್ಲ ಅಥವಾ ಮಾರ್ಗವಿಲ್ಲ'ವೆಂದೂ 'ನಃಶಿವಾಯ' ಎಂದರೆ 'ಶಿವನಿಲ್ಲ ಅಥವಾ 
 ಮಂಗಳಕರವಲ್ಲ' ಎಂಬ ಅರ್ಥವೂ ಮೂಡುತ್ತದೆ. ಹೀಗಾಗಿ ರಾಮಶಬ್ದವೇ ಹರಿ-ಹರರ ಸಂಯೋಗವನ್ನು ತೋರುತ್ತದೆ. 
ಇದೇ ಅಂಶವನ್ನು ತ್ಯಾಗರಾಜರು "ಶಿವಮಂತ್ರಮುನಕು ಮ ಜೀವಮು । ಮಾಧವ ಮಂತ್ರಮುನುಕು 'ರಾ' ಜೀವಮು 
ಎಂದು ಹಾಡಿದ್ದಾರೆಂಬುದನ್ನು ಪ್ರಾಸಂಗಿಕವಾಗಿ ಸ್ಮರಿಸಬಹುದು. 
| ಇನ್ನು ಸಂಗೀತಕ್ಕೂ ಶಿವನಿಗೂ ಇರುವ ಸಂಬಂಧದ ಬಗೆಗೆ 'ತ್ಕಾಗರಾಜರ ನಾದತನು' ಕೃತಿ ಹೀಗೆನ್ನುತ್ತದೆ 
ಪರಮೇಶ್ವರನು ನಾದ ತನುವೇ ಆಗಿದ್ದಾನೆ. ಆಗಮನಿಗಮಗಳ ಸಾರಭೂತನಾದ ಆತನ ಸದ್ಯೋಜಾತಾದಿ 
ಪಂಚಮುಖಗಳಿಂದ ಸಪ್ತಸ್ವರಗಳು ಸೃಷ್ಟಿಯಾಗಿವೆ. ಹೀಗೆ ಸರ್ವಜ್ಞ ನಾದ ಪಾರ್ವತೀಪತಿಯಿಂದಲೇ 
| ಸಂಗೀತೋದ್ಭವವಾಗಿದೆ. ಆತ ನಾದರೂಪನೂ ನಾದಪ್ರಿಯನೂ ಆಗಿದ್ದಾನೆ. ನಾದೋಪಾಸಕರು (ಗಾನವಿಶಾರದರು) ' 
ತಮ್ಮ ಸಂಗೀತದಿಂದ ಪರಮಪದ ಹೊಂದಿ ರುದ್ರನಿಗೆ ಅನುಚರರಾಗಿದ್ದು ಸಂತೋಷಿಸುತ್ತಾರೆ ಎಂಬುದು ಶಿವಸರ್ವಸ್ವದ 
ಮಾತಾಗಿದೆ. | 


 ಗೀತೇನ ಪ್ರಿಯತೇ ದೇವಃ ಸರ್ವಜ್ಞಃ ಪಾರ್ವತೀ ಪತಿಃ 
ಗೀತಿಚ್ಚೋಯದಿ ಗೀತೇನಸಾಪ್ನೋತಿ ಪರಮಂ ಪದಮ್‌! 
ರುದ್ರಸ್ಕಾನುಚರೋ ಭೂತ್ವಾ ತೇ ನೈವಸಹ ಮೋದತ್‌ ॥ | 
— 
ಪ್ರಸ್ತುತ ಸಂಪಾದಿತ ರಚನೆಗಳ ಕೆಲವು ವಿಶಿಷಾ )ಿ೦ಶಗಳು | 
1 'ಸ್ವರವಚನ'ಗಳು ಶಿವಶರಣರಿಂದ ರಚಿತವಾದ ಕನ್ನಡದ ಮೊದಲ ಹಾಡುಗಳು. ಇವು ಹಚ್ಚಿನ 
ಗೇಯಾಂಶಗಳನ್ನುಳ್ಳ ಎಂದರೆ ಗಾಯನಕ್ಕೆ ವಿಶೇಷವಾಗಿ ಒದಗುವ ಹಾಡುಗಬ ಗಳು. ಈ ಹಾಡುಗಳು ಪಲ್ಲವಿ, 
ಚರಣಗಳೆಂಬ ಭಾಗಗಳನ್ನು ಹೊಂದಿವೆ. ಕೆಲವು ಅನುಪಲ್ಲವಿ ಭಾಗವನ್ನೂ ಉಳ್ಳ ರಚನೆಗಳಾಗಿವೆ. ಇಂತಹ | 
ಎರಡು ರಚನೆಗಳಿಗೆ ಧಾತು ಸಂಯೋಜಿಸಿ ನೀಡಲಾಗಿದೆ. 


2. 'ಈಶ ಪಾಹಿಮಾಂ - ತ್ಯಾಗರಾಜ ವಿರಚಿತ 'ಲಾಲ್‌ಗುಡಿ ಪಂಚರತ್ನ" ಗುಚ್ಛಕ್ಕೆ ಸೇರಿದ ಕೃತಿ. ಲಾಲ್‌ಗುಡಿ 
ಕ್ಷೇತ್ರ ದೇವತೆಗಳಾದ 'ಸಪ್ತಯಷೀಶ್ವರ' ಮತ್ತು 'ದೇವಿಪ್ರವೃದ್ಧ ಶ್ರೀಮತಿ'ಯರನ್ನು ಸ್ತುತಿಸಿರುವ ಐದು ಕೃತಿಗಳು 
ಈ ಗುಚ್ಛದಲ್ಲಿವೆ. ಐದು ಕೃತಿಗಳ ಪೈಕಿ ಎರಡು ಸಪ್ತಯಷೀಶ್ಚರನನ್ನೂ, ಉಳಿದ ಮೂರು ಪ ಪ್ರವೃದ್ದ 
ಶ್ರೀಮತಿಯನ್ನೂ ಸ್ತುತಿಸುವ ರಚನೆಗಳು. ಸಪ್ತಯಷೀಶ್ವರನನ್ನೂ ಕುರಿತ ಸ್ತು ತಿಗಳಲ್ಲೊಂದು 'ಈಶಪಾಹಿಮಾಂ. 
ಇದರಲ್ಲಿ ಕ್ಲೇತ್ರದೇವತಾ ಮುದ್ರೆ ಮತ್ತು ವಾಗ್ಗೇಯಕಾರ ಮುದ್ರೆಗಳೆರಡೂ ಅಳವಟ್ಟಿವೆ. 

3. 'ಈ ವಸುಧಾ ನೀವಂಟಿ ದೈವಮು' 'ಕೋವೂರು ಪಂಚರತ್ನ' ಕೃತಿಗಳಲ್ಲಿ ಒಂದು. ಈ ಗುಚ್ಛವೂ 
ತ್ಕಾಗರಾಜರಿಂದಲೇ ರಚಿತವಾಗಿದೆ. ಕೋವೂರಿನ ಕೆ ಕ್ಷೇತ್ರದೇವತೆ 'ಸುಂದರೇಶ್ವರ'. ಈ ದೇವರಿಗೆ 'ತಿರುಮೇನೀಶ್ವರ' ' 
ಎಂಬ ಇನ್ನೊಂದು ಹೆಸರೂ ಉಂಟು. ಇಲ್ಲಿನ ದೇವಿಯನ್ನು 'ಸೆ೦ದರ್ಯನಾಯಿಕೆ' ಎನ್ನುತ್ತಾ ರೆ. 'ಶೆಕ್ಕಿಲಾರ್‌' 


ಕುಸುಮಾಂಜಲಿ oo | ಹ ನ ೧೧ 


'ಪೆರಿಯಪುರಾಣ'ವನ್ನು ರಚಿಸಹೊರಟಾಗ ಕ್ಲೇತ್ರದೇವತೆ ಸುಂದರೇಶ್ವರನೇ ಕೃತಿಯ ಮೊದಲ ಸಾಲನ್ನು 
ಬರೆದನೆಂಬ ಪ್ರತೀತಿಯುಂಟು. | | 
ಪ್ರಸ್ತುತ ಕೋವೂರಿಗೆ 'ಗೋವೂರು', 'ಗೋಪುರ' 'ಮಾಂಗಾಡು' ಎಂಬ ಬೇರೆಬೇರೆ ಹೆಸರಿದ್ದಿತೆಂದು ಹೇಳುತ್ತಾರೆ. 
'ಗೋ*' ಎಂದರೆ ಹಸು. ಹಸುವನ್ನು ಮಹಾಲಕ್ಷ್ಮೀಸ್ವರೂಪ, ಕಾಮದೇನು ಎಂದೂ ಪೂಜಿಸುವುದುಂಟು. 
ಒಮ್ಮೆ ದೇವಿ ಪರಾಶಕ್ತಿಯು ಪಂಚಾಗ್ನಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದಾಗ, ಅಲ್ಲಿ ಅನೇಕ ದೇವತೆಗಳು 
ಬಂದು ಸೇರಿದರಂತೆ. ಹೀಗೆ ಬಂದ ಎಲ್ಲ ದೇವತೆಗಳಿಗೂ ಆಹಾರವನ್ನೊದಗಿಸುವ ಜವಾಬ್ದಾರಿಯನ್ನು 
ಈಶ್ವರನು ಹೊತ್ತು, ಅದಕ್ಕಾಗಿ ಕಾಮಧೇನುವನ್ನು ಇಲ್ಲಿಗೆ ಕರೆತಂದನೆಂದು ನಂಬುವುದುಂಟು. ಈ ಹಿನ್ನೆಲೆಯಲ್ಲಿ 
ಈ ಕ್ಷೇತ್ರಕ್ಕೆ ಗೋಪುರ, ಗೋವೂರು ಮಾಂಗಾಡು ಎಂಬ ಹೆಸರುಗಳಿವೆ. 

4. ಏಹಿ ತ್ರಿಜಗದೀಶ : ತ್ಕಾಗರಾಜವಿರಚಿತ 'ತಿರುವಯ್ಯಾರು' ಕೃತಿಗುಚ್ಛಕ್ಕೆ ಸೇರಿದ ಕೃತಿ. ಇಲ್ಲಿನ 'ಪಂಚನದೀಶ' 
ಅಥವಾ "ಪ್ರಣತಾರ್ಥಿಹರ” ಮತ್ತು 'ಧರ್ಮಸಂವರ್ಧಿನಿ' ದೇವತೆಗಳನ್ನು ಕುರಿತಂತೆ ತ್ಕಾಗರಾಜರು ಹತ್ತ ಕ್ಕೂ 
ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಒಂದು 'ಏಹಿ ತ್ರಿಜಗದೀಶ:' ತ್ಕಾಗರಾಜರು ತಿರುವಾರೂರಿನಲ್ಲಿ 
ಜನಿಸಿದರೂ ತಿರುವಯ್ಕಾರಿನಲ್ಲಿ ನೆಲೆಸಿ ಇಲ್ಲಿನ ದೇವದೇವಿಯರೊಡನೆ ನಿತ್ಕಾನುಬಂಧವನ್ನಿರಿಸಿಕೊಂಡು 
ಸಹಜವಾಗಿಯೇ ಹೆಚ್ಚು ಸಂಖ್ಯೆಯ ಕೃತಿಗಳನ್ನು ರಚಿಸಿದ್ದಾರೆ. | 

'ತಿರು' ಎಂದರೆ ಶ್ರೇಷ್ಠ. ಅಥವಾ ಮಂಗಳ. 'ಅಯ್ಕಾರು' ಎಂದರೆ 'ಪಂಚನದಿ'ಗಳೆಂದು ಅರ್ಥ. ಕಾವೇರಿ, 
ಅರಶಲಾರ್‌, ವೆನ್ನಾರು, ವಡಿಯಾರು ಮತ್ತು ಕುಡುಮುರುಟ್ಟಿ ಎಂಬ ಐದು ನದಿಗಳು ಇಲ್ಲಿ ಹರಿಯುವುದರಿಂದ 

ಈ ಕ್ಷೇತ್ರಕ್ಕೆ 'ತಿರುವಯ್ಕಾರು' ಎಂಬ ಹೆಸರಿದ್ದು, ಇಲ್ಲಿನ ದೇವರನ್ನು ಪಂಚನದೀಶನೆಂದು ಕರೆಯಲಾಗಿದೆ. 

5. ಇಲಲೋ ಪ್ರಣತಾರ್ಥಿಹರಡು : ಈ ಕೃತಿಯೂ 'ತಿರುವಯ್ಯಾರು ಕೃತಿಗುಚ್ಛ'ಕ್ಕೆ ಸೇರಿದೆ. ಕೃತಿಯ ಚರಣದಲ್ಲಿ 

ದೇವರಿಗೆ ಬಾಗಿ ನಮಸ್ಕರಿಸುವ ವಿಧಾನವನ್ನು ಪ್ರಸ್ತಾಪಿಸುತ್ತಿರುವುದು ವಿಶೇಷ. ಹಸ್ತದ್ವಯಗಳು, 

ಚರಣದ್ವಯಗಳು, ಹಣೆ ಭುಜಗಳು ನೆಲ ತಾಗುವಂತೆ ನಮಸ್ಕರಿಸುವ ಬಗೆಯನ್ನು ಹೇಳಲಾಗಿರುವುದು 
ಗಮನಾರ್ಹ. 


ಸದಾಚಲೇಶ್ವರಂ-ತಿರುವಾರೂರಿನಲ್ಲಿರುವ ಕ್ಷೇತ್ರ ದೇವತೆಗಳಲ್ಲಿ ಒಂದು ಶ್ರೀತ್ಮಾಗರಾಜಸ್ವಾಮಿ. ಈ 
ದೇವಾಲಯದ ಆವರಣದೊಳಗಿರುವ ಶಿವನ ಪಂಚಲಿಂಗಗಳಲ್ಲಿ 'ಅಚಲೇಶ್ವರನನ್ನು ಕುರಿತ ಕೃತಿಯಿದು. ಇಲ್ಲಿರುವ 
ಉಳಿದ ನಾಲ್ಕು ಶಿವಲಿಂಗಗಳೆಂದರೆ ಹಾಟಕೇಶ್ವರ- ವಲ್ಮೀಕೇಶ್ವರ, ಆನಂದೇಶ್ವರ ಮತ್ತು ಸಿದ್ದೇಶ್ವರ. | 


ಪಾಲಯಮಾಂ ಮತ್ತು ಅಗಸ್ತೀಶ್ವರಂ--ಇವೆರಡೂ ತಂಜಾವೂರಿನ ಬೃಹದೇಶ್ವರನ ಸ್ತುತಿಗಳು. 


ನೀಲಕಂಠ ಭಜೇಹಂ-ಕುಳಿತ್ತಲೈಗೆ ಸಮೀಪದ ರತ್ನಾಚಲೇಶ್ವರ ದೇವಾಲಯದಲ್ಲಿರುವ ಈಶ್ವರನನ್ನು 
ಸ್ತು ತಿಸಿರುವ ಕೃತಿ. 


ಶ್ರೀಪಾರ್ವತೀ ಪರಮೇಶ್ವರೌ ವಂದೇ--ವೇದಾರಣ್ಯಕ್ಷೇತ್ರದ ಶಿವನನ್ನು ಈ ರಚನೆಯಲ್ಲಿ ವಂದಿಸಲಾಗಿದೆ. 


ಕಾಶಿವಿಶ್ವೇಶ್ವರ-ಚಿದಂಬರದಲ್ಲಿ ನೆಲೆಸಿರುವ ಶಿವನ ಸ್ತುತಿಯಿದು. ಈ ಕೃತಿಯಲ್ಲಿ ದೀಕ್ಷಿತರು ಈಶ್ವರನನ್ನು 
'ಕುಷ್ಕರೋಗಾಪಹ' ಗರ್ತತೀರ್ಥವಿಭೋ ಎಂದು ಸಂಬೋಧಿಸಿದ್ದಾರೆ. ಇದರ ಹಿನ್ನೆಲೆಯೆಂದರೆ, ಹಿರಣ್ಯವರ್ಮನೆಂಬ 


೧೨ ಕೀರ್ತನ ಕುಸುಮಾಂಜಲಿ 


ಚಕ್ರವರ್ತಿ (ಈತನ ಪೂರ್ವಾಶ್ರಮದ ಹೆಸರು ಶ್ವೇತವರ್ಮ. ಈತ ಕುಷ್ಕರೋಗದಿಂದ ಬಳಲುತ್ತಿದ್ದನಂತೆ. ಈತ 
ಕಾಶ್ಮೀರದಿಂದ ದಕ್ಷಿಣಕ್ಕೆ ಬಂದು ಚಿದಂಬರ ದೇವಸ್ಥಾನದ ಶಿವಗಂಗೆಯಲ್ಲಿ ಮಿಂದು ರೋಗಮುಕ್ತನಾದನಂತೆ. ಈ 
ಪ್ರಸಂಗದ ಪ್ರಸ್ತಾಪವಿಲ್ಲಿದೆ. oo 

ಅರುಣಾಚಲನಾಥಂ ಮತ್ತು ಚಿಂತಯಮಾ-ಶೈವ ಪಂಥದ ಪ್ರಕಾರ ಈಶ್ವರನು ಪಂಚಭೂತಗಳ ರೂಪದಲ್ಲಿ, 
ಪಂಚಕ್ಷೇತ್ರಗಳಲ್ಲಿ ನೆಲೆಸಿದ್ದಾನೆ. ಈ ಕ್ಷೇತ್ರಗಳು ಕಾಳಹಸ್ತಿ (ವಾಯುಲಿಂಗ) ಕಾಂಚೀಪುರ (ಪೃಥ್ವೀಲಿಂಗ). 
ತಿರುವಣ್ಣಾಮಲೈ (ತೇಜೋಲಿಂಗ) ಚಿದಂಬರ (ಆಕಾಶಲಿಂಗ) ಮತ್ತು ತಿರುಚಿ (ಜಂಬುಕೇಶ್ವರ - ಅಪ್ಪುಲಿಂಗ) ಪ್ರಸ್ತುತ 
ಸಂಗ್ರಹದಲ್ಲಿ ಪೃಥ್ವೀಲಿಂಗ (ಚಿಂತಯಮಾ) ತೇಜೋಲಿಂಗ (ಅರುಣಾಚಲನಾಥಂ) ಗಳ ಸ್ತುತಿ ಅಳವಟ್ಟಿದೆ. 


ಮುಚುಕುಂದವರದ ಮತ್ತು ಕಾಂಚೀಶ--ಪಾಶ್ಚಾತ್ಮ ಸಂಗೀತವನ್ನು ಕೇಳಿ ಪ್ರೇರಿತರಾಗಿ ಹಾಗೂ ಚಿತ್ತೂರಿನ 
ಜಿಲ್ಲಾಧಿಕಾರಿಗಳಾಗಿದ್ದ ಕರ್ನಲ್‌ ಬ್ರಾನ್‌ರ ಕೋರಿಕೆಯಂತೆ ದೀಕ್ಷಿತರು ಶಂಕರಾಭರಣ ರಾಗದ ಸ್ವರಗಳಿಗೆ ಪಾಶ್ಚಾತ್ಯ 
ಸಂಗೀತ ಹೋಲುವಂತೆ ಸಂಸ್ಕೃತ ಸಾಹಿತ್ಯವನ್ನು ಅಳವಡಿಸಿದ್ದಾರೆ. ಇಂಥ ರಚನೆಗಳು ಒಟ್ಟಾರೆ 39 ಇದ್ದು ಅವುಗಳಲ್ಲಿ | | 
38ಕ್ಕೆ ಸ್ವರಪ್ರಸ್ತಾರ ಲಭ್ಯವಿದೆ-- ಎನ್ನುವುದುಂಟು. ಮುಚುಕಂದುವರದ ಮತ್ತು ಕಾಂಚೀಶ ಈ ಸಮೂಹದ ಎರಡು 
ರಚನೆಗಳು. | 


ತತ್ತಧಿಮಿತಧಿತ್ತಿಯನಿ ಮತ್ತು ಧೂರ್ಜಟಿನಟಂಚೆನೆ--ಇವೆರಡು ರಚನೆಯಲ್ಲೂ 'ಪುಲಿಯೂರು | 
ದೊರೆಸ್ಟಾಮಿಯವರು' 'ಶಿವತಾಂಡವ ನೃತ್ಯ'ದ ಪ್ರಸ್ತಾಪ ಮಾಡಿದ್ದಾರೆ. ಪ್ರೇಕ್ಷಕರೆಲ್ಲರ ಮನಸೋಲುವಂತೆ ಸದಾಶಿವನು | 
ನಾಟ್ಕವಾಡಿದ್ದಾನೆ. ಈ ನಾಟ್ಕದ ವಿವರ ಧೂರ್ಜಟಿ ಕೃತಿಯಲ್ಲಿ ಇನ್ನೂ ವಿಸ್ತೃತವಾಗಿ ಪ್ರಸ್ತಾಪ "ಗೊಂಡಿದೆ. ಶಿವನು 
`ಮಂದಸ್ಮಿತವದನನಾಗಿ ಡಮರುಗ ಬಡಿಯುತ್ತಾ ಉರ ಪ್ರದೇಶದಲ್ಲಿ ಸರ್ಪಗಳೂ, ತಲೆಯ ಮೇಲೆ ಚಂದ್ರನೂ | 
ಚಲಿಸುತ್ತಿರಲು, ಪ್ರಣವನಾದ ಮೊಳಗುತ್ತಿರಲು ವಜ್ರಮಂಟಪದಲ್ಲಿ, ಪ್ರದೋಷಸಮಯದಲ್ಲಿ ನರ್ತನಮಾಡಿದ | 
ವಿವರಗಳಲ್ಲಿವೆ. ' oo | | 


ನಿನಿನಿನಿನ 88 8 8 83819188382 893991030ರ ರೀ ೫ ೀಗಡನಿ 


ರಿನ ಕುಸುಮಾಂಜಲಿ 


ಪ್ರಸ್ತಾವನೆ 
ನಿವೇದನೆ 
ಈಶಪಾಹಿಮಾಂ 
ಪಿನಾಕಿನೇ 
ನೀಲಕಂಠಂ 
ಮಹಾದೇವಂ 
ಉಗ್ರಾಯ 
ಪರಮಾತ್ಮನೇ 


ಪರಿಪಾಹಿಮಾಂ 


ತತ್ತಧಿಮಿತ 
ದೇವಾದಿದೇವ 
ಧೂರ್ಜಟಿನಟಿಂಚೆನೆ 
ನಾದತನುಮನಿಶಂ 
ಇಲಲೋ ' 
ಚಿದಂಬರ ನಟರಾಜಂ 


ಸಾಂಬಶಿವಾಯನವೇ (ಸ್ವರಜತಿ) 


ಪ್ರಣಾತಾರ್ಥಿಹರ 
ಈ ವಸುಧಾ 

ಈ ಪಾರ್ವತೀ ಪರಮೇಶ್ವರೌ 
ಶಿವಕಾಮೇಶ್ವರ 
ಪಾಲಯಮಾಂ 
ಅಗಸ್ತೀಶ್ವರಂ 
ಕಾಶಿವಿಶ್ವೇಶ್ವರ 
ನಂಜುಂಡೇಶ್ವರ 
ಏಹಿ ತ್ರಿಜಗತೀಶ 
ನಾಗಲಿಂಗಂ 
ಮಹಾದೇವೇನ 
ಗೌರೀಶಾಯ 
ಶ್ರೀಸಾಂಬಶಿವಂ 
ಚಿಂತಯಮಾ 
ಸದಾಚಲೇಶ್ವರಂ 
ಪಾರ್ವತೀ ನಾಯಕ 
ಶಂಕರ ಶ್ರೀ ಗಿರಿನಾಥ 
ಗಂಗಾಧರ 
ಕೈಲಾಸಪತೇ 
ಗಿರಿಜಾರಮಣ 
ಮುಚುಕುಂದವರದ 
ಕಾಂಚೀಶ 
ಅರುಣಾಚಲನಾಥಂ 
ಕೊನಿಯಾಡಿನ 


. . ಸದಾಶಿವ 


ಗಂಗಾಧರ 
ಶ್ರೀನಾಗಲಿಂಗಂ 


ಶಿವ ಶಿವ ಶಿವಭೋ 


ಸದಾಶಿವಮುಪಾಸ್ಮಹೇ 
ಮಂಗಲವೆನ್ನಿರೆ 


ವಿಷಯಾನುಕ್ರಮಣಿಕೆ 


| ಕಲ್ಯಾಣಿ - ರೂಪಕ 


ಬೃಂದಾವನಸಾರಂಗ - ಆದಿ 
ಕೇದಾರಗಳ - ರೂಪಕ 
ನಾರಾಯಣಿ - ಆದಿ 
ಧರ್ಮವತಿ - ರೂಪಕ 
ಹಂಸಭ್ರಮರಿ - ರೂಪಕ 
ಧರ್ಮನವತಿ - ಆದಿ 
ತೋಡಿ - ರೂಪಕ | 
ಸಿಂದುರಾಮಕ್ರಿಯ - ಆದಿ 
ಗೌರಿ - ಆದಿ 

ಚಿತ್ತರಂಜನಿ - ಆದಿ 


. ಅಶಾಣ - ಆದಿ 


ಕೇದಾರ - ಆದಿ 
ಖಮಾಚ್‌ - ಆದಿ 
ಜಂಜೂಟಿ - ಖಂಡತ್ರಿಪುಟ 
ಶಹನ - ಆದಿ 

ಬೌಳಿ - ಆದಿ 

ಆರಭಿ - ಆದಿ 

ನಾಯಕಿ - ರೂಪಕ 

ಲಲಿತ - ಮಿಶ್ರಛಾಪು 
ಕಾಂಬೋಜಿ - ಖಂಡಲಟ್ಟ 
ಅಭೋಗಿ - ಆದಿ 
ಸಾರಂಗ - ಮಿಶ್ರಛಾಪು 
ಮೋಹನ - ಆದಿ 
ದೇವಮನೋಹರಿ - ಆದಿ 
ಆರಭಿ - ತ್ರಿಶ್ರತ್ರಿಪುಟ ' 
ಬಲಹರಿ - ಆದಿ 

ಭೈರವಿ - ರೂಪಕ 
ಭೂಪಾಲ - ಆದಿ 

ಬೌಳಿ - ಆದಿ 
ಹಂಸಾನಂದಿ - ಆದಿ 
ಪೂರ್ಟಿಕಲ್ಮಾಣಿ - ರೂಪಕ 
ಕಲ್ಕಾಣಿ - ಆದಿ 
ಗಂಭೀರನಾಟ - ಆದಿ 


ಶಂಕರಾಭರಣ - ತ್ರಿಶ್ರಏಕ . 


ಶಂಕರಾಭರಣ - ತ್ರಿಶ್ರಏಕ 
ಸಾರಂಗ - ರೂಪಕ 


ಕಾಂಬೋಜಿ- ಆದಿ 
ನಾಟಕಪ್ರಿಯ - ಖಂಡತ್ರಿಪುಟ 


ಗೌರಿ - ರೂಪಕ ' 
ವಾಚಸ್ಪತಿ - ಮಿಶ್ರರುಂಪೆ 


ನಾದನಾಮಕ್ರಿಯ  - ಮಿಶ್ರರುಂಪೆ 


ಸರಸಾಂಗಿ - ಆದಿ 
ಸುರಟಿ - ತ್ರಿಶ್ರಗತಿ 


ತ್ಕಾಗರಾಜ 
ಮುತ್ತಯ್ಯಭಾಗವತರು 
ಮುತ್ತುಸ್ಟಾಮಿದೀಕ್ಷಿತರು 
ಮುತ್ತಯ್ಯಭಾಗವತರು 
ಮುತ್ತಯ್ಯಭಾಗವತರು 
ಮುತ್ತಯ್ಯಭಾಗವತರು 
ವೀಣಾಭಕ್ಷಿಸುಬ್ಬಣ್ಣ 
ಪುಲಿಯೂರು ದೊರೆಸ್ವಾಮಿ 
ತ್ಯಾಗರಾಜ 

ಪುಲಿಯೂರು ದೊರೆಸ್ವಾಮಿ 
ತ್ಯಾಗರಾಜ 

ತ್ಯಾಗರಾಜ 

ಮುತ್ತುಸ್ವಾಮಿ ದೀಕ್ಷಿತರು 
ಮೈಸೂರು ವಾಸುದೇವಾಚಾರ್ಯ 
ತ್ಯಾಗರಾಜ ೨.4 
ಮುತ್ತು ಸ್ವಾಮಿ ದೀಕ್ಷಿತರು 
ಮುತ್ತು ಸ್ವಾಮಿ ದೀಕ್ಷಿತರು 
ಮುತ್ತು ಸ್ವಾಮಿ ದೀಕ್ಷಿತರು 
ಮುತ್ತುಸ್ವಾಮಿ ದೀಕ್ಷಿತರು 
ಮುತ್ತುಸ್ವಾಮಿ ದೀಕ್ಷಿತರು 
ಕವಿಲಿಂಗನ ಸ್ವರವಚನ 
ತ್ಕಾಗರಾಜ 

ಮುತ್ತಸ್ಟಾಮಿ ದೀಕ್ಷಿತರು 
ಮುತ್ತಸ್ಟಾಮಿ ದೀಕ್ಷಿತರು 
ಮುತ್ತುಸ್ವಾಮಿ ದೀಕ್ಸೀತರು 
ಮುತ್ತುಸ್ವಾಮಿ ದೀಕ್ಲೀತರು 
ಮುತ್ತುಸ್ವಾಮಿ ದೀಕ್ಸೀತರು 
ಮುತ್ತುಸ್ವಾಮಿ ದೀಕ್ಷೀತರು 


ಸ್ವಾತಿತಿರುನಾಳ್‌ 


ಸ್ವಾತಿತಿರುನಾಳ್‌ 7 
ಮೈಸೂರು ಸದಾಶಿವರಾವ್‌ 
ಮೈಸೂರು ವಾಸುದೇವಾಚಾರ್ಯ 
ಮೈಸೂರು ವಾಸುದೇವಾಚಾರ್ಕ 
ಮುತ್ತುಸ್ವಾಮಿದೀಕ್ಸಿತರು 


ಮುತ್ತುಸ್ವಾಮಿದೀಕ್ಸಿತರು 


ಮುತ್ತುಸ್ವಾಮಿದೀಕ್ಷಿತರು ' 


ವೀಣಾಕುಪ್ಪಯ್ಕರ್‌ 


ವೀಣಾಶೇಷಣ್ಣ 
ವೀಣಾಶೇಷಣ್ಣ 
ಜಯಚಾಮರಾಜ ಒಡೆಯರ್‌ 
ಜಯಚಾಮರಾಜ ಒಡೆಯರ್‌ 
ಜಯಚಾಮರಾಜ ಒಡೆಯರ್‌ 


ARSSRKSPDHRGBS 


2% 


೯೫% 


೧೦೪ 
೧೦೬ 


೧೪ | ` ಕೀರ್ತನ ಕುಸುಮಾಂಜಲಿ : 


೧ ಈಶ ಪಾಹಿಮಾಂ 


ಹ ಯ ಎ ಎ ಯಲ ಎಂ ಸಪ ಎಂ ಮನ ಶಯ ಹು ಸು ಇಸ ಬ ಮ ್ಥ್ತ್ಪ 


ರಾಗ : ಕಲ್ಮಾಣಿ . | ರೂಪಕ ತಾಳ 
(65 ನೇ ಮೇಳರಾಗ) 4 | | | ತ್ಕಾಗರಾಜರು 
| ಆ: ಸ ರಿಗ ಮ ಪದನಿಸ ಅ: ಸಿ ನಿದ ಪ ಮ ಗರಿಸ 
3 ಚ ಅಂಪ್ರ ಚ ಕಾ 
ಪಲ್ಲವಿ 
ಸನಿದಾಪಾ ಪಮ ಗಾಮಾ | ಪಾ ೀ « | 
ಮ ಶ ಪಾ ಹಿ ಮಾಂ 
ಸನಿದಾಪಾ ಪಮ ಗಾಮಾ | ಪಾ ೀ ಮ ಪದ ಖಿ 
ಈ ಶ ಪಾ ಹಿ | ಮಾಂ ಚ್ಚ 
ಸಾರಿಸ ನಿದಪಾ' ಪಮಗಾನಿದ ಪಾೀ ಮಪದ ನಿ 
ಲಲ್‌. ಂ ಂ್ವಹ ಜಾಜಿ ಹ 
ದೀ: ಶ ಪಾ. ಹಿ ಮಾಂ ಜ. ಗ 
ಸನಿದಾಪಾ ಪಮಗಾರಿ ಸ ಗಗ ರೀ ನಿನಿದಾ ಗಗರೀ | 
| ದೀ ಶ ಪಾ ಹಿ ಮಾಂ ಜ. ಗ 


೯ನ ಕುಸುಮಾಂಜಲಿ 


ಗಮ ಗರಿ ಸಿ. ಸ ನಿದಾ ನಿದಪಮ ಪದನೀ 


ಶಯ ಭೂ ಷ ಸ ಪ್ರ ಯ 
ಸ ನಿದ ಪಾ ಫನುಗಾ ಬ ಪಾ € Ke 
ಶ ಪಾ ಹಿ ಮಾಂ 
ಚರಣ 


ಪಾಪಾಪಮ ಪದಪಮಪದ ನಿಸನಿದಪ ದಪಮ ಗಮಮರಿ 


“ಸಾಮಾದಿನಿ ಗಮ ಸಂ ಚರ | ಸೋ ಮಾಗ್ನಿ ತರಣಿ ಲೋಚನ 


ಗೆಗದಾಪ ದಷಮ ಗರಿ ಸನಿ ಸರಿಗಾ ರಿಗ ಗಮಾಪಾ 
'ಕಾ ಮಾದಿ ಖಂ ಡನ ಸು ತ್ರಾ ಮಾರ್ಚಿ ತಪಾ.ದ.. 
ನಿದಸನಿರಿಸ ಗರಿಸಿ ನಿಸರಿ | ಗಮ ಗ ರಿಸನಿ ಸನಿದ ಪದನಿ 
ಹೇ ಮಾ ಚಲ ಚಾ ಪ ನಿನುವಿ ನಾ ಮರೆವರು ಮು ನಿ ಮನೋ 


ಪ್ರೇಮಾ ವತಾ. 


ಪಾ ೯ | 


ಮಾಂ 


ಚರಣ ೧ 
ಶ್ರೀನಾಥ ಕರಾರ್ಚಿತ ದೊರಿಕೇನಾ ಅಲ್ಬುಲಕೀದರ್ಶನ | 
ಮೇನಾಟಿ ತಪಃ ಫಲಮೋ ನೀನಾಮಮುದೊರಿಕೇ | | 
ಶ್ರೀನಾರದ ಗಾನಪ್ರಿಯ ದೀನಾರ್ತಿ ನಿವಾರಣ ಪರ 
ಮಾನಂದಾರ್ಣವ ದೇವಯನಾಪ ಜನಕ ಸಪ್ತ ಯ || (ಷೀಶ ಪಾಹಿಮಾಂ) 


| | ಚರಣ ೨ 
ವ್ಮಾಸಾರ್ಚಿತ ಪಾಲಿತ ನಿಜದಾಸ ಭೂಲೋಕ ಕೈ | 
ಲಾಸಂಬನು ಪಲ್ಕುಲು ನಿಜಮೇ ಸಾರೆಕುಗಂಟಿ | 
ನೀಸಾಟಿ ಎವರಯ್ಕ ನೀ ಸಾಕ್ಷಾತ್ಕಾರಮುನ 
ವೇಸಟಲೆಲ್ಲ ತೊಲಗೆ, ನೇಡೇ ಜನ್ಮಮು ಸಾಫಲ್ಕಮು || (ಈಶ ಪಾಹಿಮಾಂ) 


ನಿರಿನೀ ದ ಪ ಮಪ ದನೀ 
ರ 


ರಾಗ : ಬೃಂದಾವನ ಸಾರಂಗ 
(22 ನೇ ಮೇಳದಲ್ಲಿ ಜನ್ಮ) 


ಆ:ಸಗರಿಮಪನಿಸ 
. ಸಾಚಶು ಕ್ರೈ 


ಕೀರ್ತನ ಕುಸುಮಾಂಜಲಿ 


ಆದಿತಾಳ 
ಮುತ್ತಯ್ಯ ಭಾಗವತರು 


ಪಲ್ಲವಿ 
ಸಾನಿನಿ ಪಾಪಮ ಮಾಪನಿ ಮಪಮರಿಸಾ | ರೀ ಸನಿನೀ ೀಸಾ|ನಿಸ ರೀಪಮ ಮರಿರೀ 
ಪಿ ನಾ ಕ ನೇ ಮಹಾ!ಪ್ರ ಭ ವೇ!ನ ಮ ಶ್ರೀ 
ಸೌನಿನಿಪಾಪಮ ರಿಮಪನಿಸನಿಪಮ ರೀಸಾ [ರೀ ಸನಿನೀ ಹಾ ನಿಸ ರೀಪಮ ಮರಿರೀ 
ಪಿ ನಾ ಕಿ ನೇ. ಮಹಾ।ಪ್ರ ಭ ವೇ। ನ ಮ ಶ್ರೀ 
ರೀ ಸನಿನೀೀ ಸಾರೀಮಾಪಾನೀ ಸಾನಿರೀ ಸನಿಪಾ |ನೀಪಮರೀ ರಿಮಪ ನಿ: 
ಪಿಂ , ... ಗಳಾ....ಯ | ಪ್ರಿ ಯ ಕ. ರಾ ಯ. ಶ್ರೀ. 
(ಪಿನಾಕಿನೇ) 
ಅನುಪಲ್ಲವಿ 
ಸಾ ನಿ ರೀ ಸಾ ನೀ ಸ ನಿ ನಿ ಪ ನೀ ಸಾ 
ಮಾ ನಿ ತ ಲೋ ಕಾ ಯ 
ರೀ ಗಸ ನೀಸ ನೀಸ ಪನಿಪಾಪಸ ನಿನಿಪಾ ಮಾ ಪೀ | 
ಮಾ ಧ ವ ಸೇ ವಿ ತಾ ಯ 
ಮಾ ಪನಿ ಪಾ ೀನಿ ಪಮರೀ €ೀೀe ರಿಮಪನಿ ಪಮರೀ ಸನಿಸಾ 
ಗಾ ನ ಲೋ ಲಾಯ 
ರಿಮಪನೀ  ಪನಿಸಿರೀ ಸನಿಪಮ | ಮರಿಪಮನಿಪಸನಿ ಸಾರಿಮರಿಸನಿಸ 
ಕ ರು ಣಾ ಶೀ ಲಾ ಯ 


% 


ಚಿಟ್ಟೆಸ್ವರ | 
ಸನೀಪಮ ರಿಸನೀರಿಸ | ರಿಪಮರೀಸನಿಪ | ಸನಿಪಮ ಪನಿರೀ 


ಸನಿನೀ ಪಮರೀ | ನಿಸರಿಗ ಸರಿಮಪ |ನಿನಿರಿಸಿ ನಿನಿಪನಿ॥ 


(ಪಿನಾಕಿನೇ) 
ಶೀ ಮ ನಿಪಪಮ ಮರಿರಿಸ ನೀಸಾ ಸನಿನಿಸ ನಿಸನೀ ಸಾೀನಿರೀ ಸಾ 
p | ದ ವೇ ದ್ಮಾಯ ವಿ ಚ್ಛ ವ ರಾ ಧ್ಮಾ ಯ 


ಿರಿಪಮರೀ ಪಮರೀ ರಿಮಪನಿ ಪಮರೀ ಸನಿಸಾ 


ರೀಮರಿ ಸವದ MN 


3 ದ ರೂ , K ಪಾಯ |। ನಂ ದ್ರಿ ವಾ ಹಾಯ 
ಅನುಪಲ್ಲವಿಯಂತೆ 
ಮೋದ ಹೃದಯಾಯ ಮೋಕ್ಸಪ್ರದಾಯ ॥| 


ಆದಿನಾಥಾಯ ಹರಿಕೇಶಾಯ | (ಪಿನಾಕಿನೇ) 


೩ ನೀಲಕಂಠಂ 


ರಾಗ : ಕೇದಾರಗೌಳ 
(28 ನೇ ಮೇಳದಲ್ಲಿ ಜನ್ಮ) 


ಆ:ಸರಿ ಮ ಪನಿಸ ಅ:ಸನಿದ ಪಮಗರಿಸ 
ಚ ಶು ಕ್ರೈ ಚೆ ಅಂ 
ಪಲ್ಲವಿ 
ನಿಸನಿದ ಪಾದಪ ಮಗರೀ ೀ ರಿಸ ನಿಸರೀ 
ನೀ ಲ ಕಂ ಠಂ ಭ ಜೇ. 
ಸಾನಿದಪಾ ನೀಸರಿಮಗ ರೀ ಮ ಪನೀ 
 ಹಂಸತತಂ | ನೀರಜಾ.ಸ ನಾ ದಿನುತಂ | 
ಸಾರಿಸ ನಿದಪಾ ಪಾದ ಪಮಗರೀ ೀ ಸಾರಿಸ 
ನೀ... ಲ ಕಂ ಠಂ ಭ 
ಸಾನಿದಪಾ | ನೀಸರಿಮಗ ರಿಪಮಗರೀ ರಿಮಪನಿಸರಿ 
ಹಂಸತತಂ | ನೀರ ಜಾ. ಸ ನಾ ದಿ ನು ತಂ 
ಅನುಪಲ್ಲವಿ 


€€ ಮಾ ಮಗರಿಗ ರಿಸ 


ರೀ ಪ ಮ ಪಾ | 


ಬಾ ಲ ಕು ಚಾಂ ಬಾ ಸ ಹಿ ತಂ 
ಮಪ ನಿದಪಾ ದಮ ಪ ಸನಿ ಸಾ 
ಬಾ ಲ ಚಂ ದ್ರ ಸೇ ವಿ ತಂ 
ೇನಿಸೆ ರಿಗಿರೀಸಿ [ಸಾ ಸ ಸಿನನಿದಪಾ 
ನೀಲ ಗುರು ಗುಹ"! ಪ ತಂ 
ಸಾ ಸ ಸನಿನಿದಪಾ | ಮಗರಿಸ ರಿಮಪನಿ 
ಶ್ರೀ ಕ ದಂ ಬ ವನನಾ ಥಂ 


ಜೇ 


ಕೀರ್ತನ ಕುಸುಮಾಂಜಲಿ | 


ರೂಪಕತಾಳ 
ಮುತ್ತುಸ್ವಾಮಿ ದೀಕ್ಷಿತರು 


| (ನೀಲಕಂಠಂ) 


|  (ನೀಲಕಂಠಂ) 


ರಿ ರಿ ರೀ 


ಕ್ಷ ಯ ರೂ 


ಪ ನಿ ದಮಪಾ ಪಮ ಪಾನಿಸಿರೀ ರೀ | 

| ಶೇ ಖ ರಂ ನಾ. ಮರೂ . ಪ 

ಸರೀ ನಿನಿಸಾಸಾರಿಸಿ | ನಿದಪನಿ ಸಾಸ 
ಕ್ಷತ ರ ಮೀ ಶ್ವ ರಂ ಕೇ 


a 
ಸ 
ಕ 


ಶೀ ಪಮಗಾರಿಸ ರಿಮಪಾ 


ದಕ್ಷಿಣ ಕಾಶೀ ಪುರಂ 


ವೀಸಾ ಗೆರಿಸೆಸೌನಿದಪ 


ದ ಕ್ಷಾ ಧ್ವರ ಹರಂಹರಂ. 


ಸಾಸಾರಿನಿನಿದಪಾ 


ಭಾ `ರಗೌ ಛ 


ಚರಣ 


ಖಂ 


ಮಪನಿದದಪಮಗರಿಗರಿಸ 


ಪ್ರಿಯ ಕ 


ಮಾಪಪ ನೀದಪ 


ದ ಪಮಗರಿೀ 


ಸಾರಿ ಮ 


 ತ್ರೇ 


೪ ಹಸೆ ಹಮಹಿ ೫5 


ಎ ಚಿ 


ರಂ... 


ಸ ಔತಾ ' 


ದಂಡಿತ ಕಾ.ಮತ್ತ್ರಿಪುರಂ 


ಸಸಾನಿ ದಪಮಗ 
ದಯಾಕ ರಂ ಕಮ 


ರಿಮಪನಿ 
ಲಕ ರಂ. 


ತ್ರ ತರ 


(ನೀಲಕಂಠಂ) 


ಕೀರ್ತನ ಕುಸುಮಾಂಜಲಿ 


೨೦ 
೪ ಮಹಾದೇವಂ ಮಹಾನುಭಾವಂ 
ರಾಗ : ನಾರಾಯಣಿ | ಆದಿತಾಳ 
(28ನೇ ಮೇಳದಲ್ಲಿ ಜನ್ಮ) | ಮುತ್ತಯ್ಯ ಭಾಗವತರು 
ಆ:ಸರಿಮಪದಸ ಅ:ಸನಿದಪಮರಿಸ | 
ಚ ಶು ಕ್ರೈ 
ಪಲ್ಲವಿ 


ಮಪಮಮರೀ ರಿಮಪಮಪಾ ದಾದಪ ಪಮಮಾ ಪದಸಾ | ೀಸನಿನಿದದಪ 


ಮ ಹಾ : ದೇ ವಂ ಮ ಹಾ ಮ ಕತಾ ವಂ.. 
ಮಪಾ ಮಾಪಮ ರಿರೀಪಮಪಾ ದಾದಪ ಪಮಮಾ ಪದಸಾ ೀೀಸೆನಿನಿದದಪ 
ಮ ಹಾ ದೇ ವಂ ಮಹಾ ನುಭಾ ಹೊ: 


ಪದಸನಿ ನಿದದಪ ಪಮಮರಿ ಸರಿಪಮ | ಮರೀೀದಾ | ಸಾರೀ ಮಪದಾ 


ಮಂ ದ ಹಾ .. ಸ ವದ ನಂ. ನ | ಮಾ ಮ್ಮ ಹಂ 
(ಮಹಾದೇವಂ) 

ಅನುಪಲ್ಲವಿ | 

ದಾದಾ ದಾಪಾದಾ ದಪಪಮ ಪದಸನಿ ನಿದಪಮ | ಪಾದಾ ಸೀ | 

ಗುಹ ಗ ಜಾ ನನ ಸೇ ವಿ ತ. ಪಾ ದಂ ಫ 


ಪದಸಾೋ ಸರಿರಿಸನೀ ದಾದಾ | ಪದಸನಿ ದಪಮರಿ 
ವಿ ತ 


ಮಪದಪ ದಾಸಾ 
ಪಾ ದಂ. 


ಗು ಹ ಗ ಜಾ ನನ ಸೇ 


ರೀಸಾರೀ ಮಾರೀ ಸೋ ಸನಿದ | ಪದ 


ಸುಕುಮಾ. ರ ಗಾ ತ್ರಂ 


ಮಪಾಮರಿಸ ರಿಮಪದಪಮ ರೀಸ |ರಿಸಾಪಮಪಾದ |ಸೆನಿದಪ ಮಪಾದ!| 
ಸ ಚ < 


_ದಪದ ಸರಿಸಸ | ನಿದಾಪಮರೀಸ | ರಿಸಾರಿಮಪದಪ॥ 
| (ಮಹಾದೇವಂ) 


. 
ದ 
ಚ 
ತ 


ಕುಸುಮಾಂಜಲಿ 


ಚರಣ 


ದಾನಿದಪಾೇ 


ವಂ 


ಪದಸನಿ ನೀದಾ 


ಕಂ ಠಶಿ 


ಪದಸಾ ನಿದನಿಪ 


ಚೂ ಡಂ 


ರೀಮರಿ ರಿಮಪಾ 


ಗಂ ಗ್ರಾ ಐ 


ಮಪಲ್ಲವಿಯಂತೆ : 
ಶೂಲ ಪಾಣಿಂ ಸೋಮಭೂಷಂ | ಹಲಧರಂ ಶ್ರೀ ಹರಿಕೇಶಂ | (ಮಹಾದೇವಂ) 


೨೨ ೫4 | ಕೀರ್ತನ ಕುಸುಮಾಂಜಲಿ. 


೫ ಉಗ್ರಾಯ 
ರಾಗ : ಧರ್ಮವತಿ | ರೂಪತಾಳ 
(59 ನೇ ಮೇಳರಾಗ) ಮುತ್ತಯ್ಯ ಭಾಗವತರು 
ಆ: ಸರಿಗಮಪದನಿಸ ಅ:ಸನಿದಪಮಗರಿಸ 
ಚಸಾಪ್ರ ಚಕಾ | 
ಲ್ಲವಿ 


ಪೀ ಮಾ ಪಾಪದ ಪಮದಪ ಪಮಗಾ ರೀಗರಿ | 


ವ 


ಶಿ 


ಉ ಗ್ರಾ ಯ ಅ ಕ್ತಾ ಯನ 


ರಿಸಸಾ «6 ಸನಿದನಿಸರಿ | ಸರಿಗಮ ಪದನಿಸ ನಿದಪಮ | 


ಮೋ ನ ಮಃ ಶಿ ವಾ ಯ 
ಪಾಮಪದನಿ ಪಮಗಾ ಸರಿದದ ಪಮಗರಿ 
ಉಗ್ರಾ : ಯ ಕ್ತ... ಯ ನ 


ರಿ ಸಸಾ ಸನಿದನಿಸರಿ ಸರಿಗಮ ಪದಾ ಸನಿದಪಮ 


ಮೋ ನ ಮಃ 


ಶಿ ವಾ ಯ | (ಉಗ್ರಾಯ) 


ಸೀ .ರೀಸನಿ 


ಜ್ಯೂ ಸನಿದಾಪಾ | ಮಪದಾ ಪಮಗರಿ ಸರಿಗಮ 

ನಿಖಿ ಲ | ಯ | 
ಚಿಟ್ಟೆ ಸ್ವರ | 
ಪಾಪಮ ಪದನಿದಾನಿದಪ |ಪನಿದದ ನಿನಿರಿಸನಿದಪ ಮ 

ಪಗಾರಿ ಗಮಾಪ ದದಪಮ[ನಿಸರಿಸಾ ಸನಿದಪ ಮಗ ಮ 
ಗರಿಗಮ ಪದಪಮ ಪದನಿಸ ರಿಗಸರಿನಿಸನಿದಪದನಿಸ॥ 
ರಿಗಮಾ ಗರಿಸಾ ನಿದನಿಸ |ನಿದಪಾ ಮಗರಿಸರಿಗಮಗ॥ (ಉಗ್ರಾಯ) 


ಚರಣ 


ನೀ ನೀಸರಿ ದಾ ದಾನಿದ ಪಮ ಪೇ 


ತ 
೦. 
GL 


ರ 


ಶಮಪದ ಪದಪಮ ಗಾರೀ 
| ಮ ಶಂ ಕರ 


ಶನುಪಲ್ಲ ವಿಯಂತೆ : 


ಚಂದನ ಚರ್ಚಿತಾಂಗಾಯ || ಶಾಶ್ವತ ಹರಿಕೇಶಾಯ | (ಉಗ್ರಾಯ) 


ಸರಿಗಾ ರೀಗಾ ಪಮಪಾ | 
ಚೂ ಡಾ ಯ 


೨೪ ಕೀರ್ತನ ಕುಸುಮಾಂಜಲಿ 


೬ ಪರಮಾತ್ಮನೇ | | 
ರಾಗ: ಹಂಸಭ್ರ ಮರಿ | | ರೂಪಕತಾಳ 
(58 ಮೇಳದಲ್ಲಿ ಜನ) . ಮುತ್ತಯ್ಯ ಭಾಗವತರು 
ಆ:ಸರಿಗಮಪದಸ ಅ:ಸನಿದಪಮಗರಿಸ | | 

ಚಸಾಪ್ರ ಚೆ ಕ್ಕೆ 

ಪಲ್ಲವಿ 

ದಾನೀ ನಿದದಾ ಪಾಪಮ | ಪದಪಮ ಗರಿರೀ ಗಾರೀ 

ಪರ ಮಾ ತ್ನ್ಮನೇ ಪ ಶು ಪ ತೇ 

ಸನಿದಾ ಸಾಸರಿ ಗರಿಗಾ | ಮಪದಸ ಸರಿಸನಿ ನಿದದಪ 

ಭ ಕ್ರಪಾ ಲಾ ಯ ನ ಮಸೇ (ಪರಮಾತ್ಮನೇ) 
ಅನುಪಲ ಎವ 

ಸಾನಿನಿ ದದ ಸಾ ಸಾರೀ ಸರಿಗರಿ ಗಾ ರೀಗರಿ ಸಾ | 

ಕ ರಿ ಚ `` ರ್ಮಾಂ ಬ ರ ಧ ರಾ ಯ 


ಸನಿನಿ ದದಸಾ ಸಾರೀ ಗಾಮಾಮಾಪ ಮ ಗರಿರೀ | 


ಕ ರಿ. ಚ ರ್ಮಾಂ ಬರ ಧ ರಾ ಯ 
ಸಾರಿಗೆ ರೀಸಾ ನೀದಾ | ಪದರಿಸ ನಿದಪಮ ಗಮಪಾ : | 
ಕಲಿ ಕ ಲ್ಮ ಶ ಹರಾ. ..ಯ 

ಚಿಟ್ಟೆಸ್ಟರ 


ದಸ ಪದ ಸರಿಸನಿ ದಪಮಾ॥ ನಿದಪಮ ಪಮಗರಿ ಗರಿಸಾ॥ 
ನದಸರಿ ಗಮಪದ ಸರಿಗರಿ ॥ ಮಾಗರಿ ಸನಿದಪ ಮಗಮದ॥ (ಪರಮಾತ್ಮನೇ) 


ಚರಣ 


ದಾೀ ನೀ ದಾನಿದ ದಾಪಾ ಪಾಪಮ ಪದ ಪಾದಪ ಮಗರೀ 
ಸ ರ್ವ ಲೋ ಹಿ ತ ಕ 


ಕುಸುಮಾಂಜಲಿ 


೫7೫7 ಮಾ ಗಾರೀ ಸಾಸಾ | ಸನಿದಾ ಸಾರೀ ಗಾಮಾ | 
ರ್ವಶ ತ್ರು 


' ಅನುಪಲ್ಲವಿಯಂತೆ: 
| ಸರ್ವ ಸಂಪತ್ಚದಾಯ ॥! ಶರ್ವಾಯ ಹರಿಕೇಶಾಯ ॥ (ಪರಮಾತ್ಮನೇ) 


೨೬ ಕೀರ್ತನ ಕುಸುಮಾಂಜಲಿ 


೭ ಪರಿಪಾಹಿಮಾಂ ಗಿರಿಜಾಪತೇ 


ರಾಗ : ಧರ್ಮವತಿ _ 2 ಆದಿತಾಳ 
(59ನೇ ಮೇಳರಾಗ) | | ವೀಣಾ ಭಕ್ಷಿಸುಬ್ಬಣ್ಣ 
ಆ:ಸರಿಗ ಮಪದನಿಸ ಅ.ಸನಿದಪಮಗರಿಸ 

ಚಸಾ ಪ್ರ ಚಕಾ 

| ಪಲ್ಲವಿ 

€€€ ಗರಿಸಾರಿ ಗಾೀಮಾೋ ಪ ಪ ನ್‌ | 

ಪರಿಪಾಹಿ ! ಮಾಂ ಗಿ ರಿ ಜಾ ಪ 
ಗರಿರೀ ಗರಿಸನಿ ಸಾರಿ ಸರಿಗಮಪದನಿದ | ಪ ಪಮ ಗಗ 
ತೇ ಪರಿ ಪಾಹಿ ಮಾಂ ಗಿ ರಿ ಜಾ ಪ _ 
ರೀಗರಿ ಸರಿಗಮ ಪಮಗರಿ ಸ ನಿದನಿಸರಿ 
ತೇ ಪ ರಿ ಪಾ. Ws 8 | 
ಗರಿಗಮಪದನಿಸ ರೀಗೆರಿ ಸನಿದಾಪದ | 
ಮಾಂ ಗಿ ರಿ ಜಾ ಪ 
ನಿದಪಮಗರಿ ಸರಿಸರಿಸನಿಧಾನೀ | ಸರಿಗರಿಗಾಮಪ | ದಾಪದನೀರಿಸ 
ತೇ | ಕ ರುಣಾ ..ನಿ ಧೇ ಶಂ ಬ ತ್ತಿ ಭೋ , 
ನಿದಪಮಗರಿಿ 

(ಪರಿಪಾಹಿಮಾಂ) 
| ಅನುಪಲ್ಲವಿ 

ದನಿ ಸಾಸೆ | ನಿದ ಪಾಮಪ | ದನಿಸೀ ದ ನೀ. | 

ಶರಣಾಗ!ತಾ ರ್ಥಿಹ. ರ. ಶ್ರೀ ಕ 
ಸಾ ಗೆರಿಸಿನಿಸಾನಿ | ದನಿಸನಿದಪಮಪ | ದನಿಸಾರಿ 
ರ ಶರ ಣಾ ಗ ತಾ ರ್ಥಿ ಹ ರ ಶ್ರೀಕ 
ಸರಿಗಿನಿಗಾ ಗ ಮಿಪಾ ಪಮಗಾರೀ ಸೇ ಸೆರೆ | ಗೆರಿ ಸನಿದಾ ಪ ದ 
ರ : ಶರ ದಿಂ ದು ಭಾ ಸ್ಯ ರ ಚ  ರ್ಮಾಂ 


ಕೀರ್ತನ ಕುಸುಮಾಂಜಲಿ 


ನಿದಪಮಗ ಮ 


ಚರಣ 
(ೀಪಪಪಾಮ ದಾೋಪಾಪದ ಪದಪದ ಗರಿ 
¥ ಭೂ ಷ (| 


ಉರಗಾದಿ ರಾ ಜ ವ 


ಣ ಸುರ ಸು !ರಾ ದಿ ಪ 
ಸೂಲ 

ಣ 

ಅನುಪಲ್ಲವಿಯಂತೆ 


ವರ ವೆಂಕಟೇಶ ಸಂಪ್ರ || ಣೀತ ಸರಸೀರುಹಾಕ್ಷ ಕೈಲಾಸಾ|| ಧೀಶ (ಪರಿಪಾಹಿಮಾಂ) 


ಮ. ಹಾ. 


೨೮ 
ಆ ತತ್ತಧಿಮಿತ 
ರಾಗ: ತೋಡಿ 
(8ನೇ ಮೇಳರಾಗ) . | 
ಆ: ಸರಿಗಮಪದನಿಸ ಅ:ಸನಿದಪಮಗರಿಸ 
ಶುಸಾಶು ಶು ಕ್ಕೆ 
oe | ಪಲ್ಲವಿ 
ೀಗ. ಮ ಗರಿಸ ಸಾಸ ಸನಿದಾನೀ 
ತ ತ್ರಧಿಮಿತ | ಧಿತ್ತಿ ಯ ನಿಸ 
ಸಾಲೇ €ಗಮಾ ಅನ ಜಾಜ್‌ ಪೋದಪಮ ಮಗರಿ ಸರಿನಿ 
ದಾ ನಾ ಡೆ 


ಗಾಮ ಗರಿ ಸ 


ತ ತ್ತ ಧಿಮಿತ 


ಭತ್ತ “ಯ ನಿಸ 


ಸೀ ಗಮ | ಪದನಿ ದಪಮ ಗಾರಿಸರಿ | 


ದಾ ಶಿವು !.ಡಾ . ಡಿ ನಾ: ಹೆಸ 


ಗಾಮಗರಿ ಸ ಸಾಸ ಸ ನಿಧಾನೀ 


ತ ತ್ತ ಧಿಮಿತ ಧಿ ಶ್ವಿ ಯನಿಸ 

ಸಾ €€ ಗಮದನಿ ಸಾರಿಸ ನಿದಪಮ ಗೀ 

ದಾ ಶಿ ವು ಡಾ ಡಿ ನಾ 
ಅನುಪಲ ವಿ 


ಗಾೀೀ ಮಾ ಮದದಾಮೇ 
ಚಿ ತ ಮಂ 


ಹಾಣಿ 


ದನಿನಿದ ದನಿ ಸಾರೀಸಾ 


ದ ರಿ ಕಿ ಕರಗ 


ಗಮದನಿದಮ ದನಿ ಹ 
ಚಿ ತೆ ಮಂ 


ಹಾಡಿ 


ದ ರಿ 


ದನಿ ಸರಿಸರಿ 


ಕೀರ್ತನ ಕುಸುಮಾಂಜಲಿ 


ರೂಪಕ ತಾಳ 
ಪುಲಿಯೂರು ದೊರೆಸ್ವಾಮಿ 


(ತತ್ತದಿಮಿತ) 


# 


ಕೀರ್ತನ ಕುಸುಮಾಂಜಲಿ ` ೨೯ 


ಕಾ ಸ ಲೆ. ತ್ತಿ 


| ಚರಣ 
'ಪಾಪಗಮಾ ಪೋ | ಮ ಪದಾ ದಪಪಮ ಗಾ | 


SSE RE ಸ್ಯಾ NR ತಾ i ET EN 


"ಮೊ ನಸಿ ಬೆ ಬ್ಬು ಲಿ ತೋ. ಲು 


'ಮಗರೀ ಸರಿಗಾೀಮ | ಪದದಪ ಪಮಗಾ ಮಾ | 


ಮೊಲ ನುಬಿ ಗ ಜು ಟ್ಟಿ 


ೀಗಮಾದನೀ ಸಾರಿಸೆ ನಿದ 
ತನಸರಿ ಲೇ 


ದಾಪಾ ದಪಮಗ ರೀಸಾ | 


ರನಿಮಾ. ರುತ 


wd 


ಗೆಮಾದನೀ ರಿಸಿನಿದಪಮ ಗಾಗಪ ಮಗರೀ ಸಾ | 
ಸಖುನಿ ಚೇ.. 


ದದದ ದನಿಸಾಸಾ _ ದನಿ ರಿಸ 


ದ ಪಾದಮ | 
ಮನಸು ಭೂ. ನಿ ನುಡ. 


. ೭. 10 


ದುರು ಸು. 


ಮದಪಾಗಮ ಮನಿನಿಪದಾ ದಮದಾ ನಿಸರೀ ಸಾ 
ಮ ರುಕ ಮೆ . * ತಿ ಟ್ಟಿ | 


ದಾಗಗರೀ ಗಮಗಾರೀ | ಸರಿಗರಿ ಸನಿದಪ ದನಿಸಾ | 


ಅನಿ.ಶ ಮ ಪ | ಧುನಿ; ತಾ. 


ುಸನಿದಪ ಗಮದನಿ | ಸಾರಿಸ ನಿದ ಪಮ ಗಾೋರಿಸರಿ 
(ತತ್ತಧಿಮಿತ) 


ಘ್‌ ಸುತ್ತಿದ್ದ ಟ್ಟಿ. 


a೦ ಕೀರ್ತನ ಕುಸುಮಾಂಜಲಿ 
೯ ದೇವಾದಿದೇವ 

ರಾಗ: ಸಿಂಧುರಾಮಕ್ರಿಯ | ಆದಿತಾಳ 
(15 ಮೇಳದಲ್ಲಿ ಜನ್ಮ) . ತ್ಕಾಗರಾಜರು 

ಸಗಮ ಪದನಿಸ ಅ:ಸನಿಪದಪಮಗಸ 

ಅಂಶು ಶುಕಾ 

ಪಲ್ಲವಿ 

eee ಸನಿಸಾ ಸ ಗಮ ಪಾೀಪ ದಪಾ ಪ 

ದೇ mr ಎ! | ದೇ ವ ಸದಾ ಶಿ. | 
ಮಗಗಾ€ ಮಗಸಾ ಸಗಮ ಪಾಗಮ ಪಾ ಪದ ನಿಸ ೀದಷ 
ವ ದೇ ವಾ.ದಿ | ದೀ. ಹೆ ೫, ದಾ. ಶಿ. 
ಮಗಪಮಗಸ ಮಗಸಾ ಸನಿಪಾದಾ | ನೀ ಸಾ ಸಗ ಮಾಗಮ ಪಾಪಾ 

ವ... ದೀನ ನಾ.. ಥ ಸು ಧಾ ಕ ಸ ವ ಸ 
ಪದ ಪಮಗಸ ಮಗಸಾ ಸನಿಪಾದಾ[ನೀಸಾ ಗಮ |ಪದ ಸಗಮಗಸ | 
ನ. ಯನ ದೀ ನ ನಾ ಥ |ಸು ಧಾ ಕ ರ ಹ. ನ 
ಪದಪಮಗ 
ನ ಯ ನ (ದೇವಾದಿದೇವ)... 

ಅನುಪಲ ವಿ 

€€ ಪದ ನೀಸ ದನೀಸಾ ಸನಿ ಸ ಗೇಗಪ | | | 

ದೇವೇಶ | ಪಿ ತಾ ಮ ಹಾಮೃ ಗ್ಶ |. ಕೆ | 
ಮಮಗ ಸಾ ನಿಸಿ ನಿದಾದಾ|। ದನೀ ಸೀ ಗಮ 3 ಪದ ನಿಸನಿ ಪದಪ | | 
ಶ ಮಾ ದಿಗು ಣಾ. ಭ | ರ. ಗೌ. | ೀ ರ... ; 
ಮಗ ಪಮಗಸ 
ಮ. ಣ (ದೇವಾದಿದೇವ)... 


ಕಚ ಟ್‌ ಯ ಗ ಶಸ ಜಾ ಹ್ಸ ಚ್‌ 


` ಅನುಪಲ್ಲವಿಯಂತೆ : 


. ಕೀರ್ತನ ಕುಸುಮಾಂಜಲಿ ೩೧ 
11 ಚರಣ ॥॥ 
ೀೀಪದ ಪಾ ಪವ | ದಪಾದಾ ಪಾ ದಪ ಪಮಮಾ ಗಪ | 
ಭವ ಚಂ ದ್ರ ಕ. ಲಾ  ಧ | ರ... ನೀ ಲ 


ಮಗಮಪಾ ಮಮಗ ಸಾ ಎರ್‌ 


ಸತ್ರ ಬ್ಯಾ ನೃ ಕಾ. 


ತವಪಾದಭಕ್ತಿಂ ದೇಹಿದೀನ |! ಬಂಧೋ ದರಹಾಸವದನ ತ್ಕಾಗರಾಜ ॥ ನುತ (ದೇವಾದಿದೇವ) : 


೩೨ | | ಕೀರ್ತನ ಕುಸುಮಾಂಜಲಿ . . 


೧೦ ಧೂರ್ಜಟಿ ನಟಿಂಚೆನೆ 


ರಾಗ : ಗೌರಿ | ಆದಿತಾಳ 
(15 ನೇ ಮೇಳದಲ್ಲಿ ಜನ್ಮ) | .. ಪುಲಿಯೂರು ದೊರೆಸ್ವಾಮಿ 
ಆಸರಿಮಪನಿಸ ಅ:ಸನಿ ದಪಮಗರಿಸ oo 
ಶುಶು ಕಾ ಶು ಅಂ 
ಪಲ್ಲವಿ 

ರಿರಿಪಮದಪ ಸರಿಸಸ. ನಿದಾಪ ಮಾ | ಪದ ಪಮಗಾ ರೀ ಸಾ 
ಧೂ ರ್ಜ ಟಿನ ಟಿಂ ಚೆ ನೇ ಪ್ರ 
ಸಾಸ ನಿಸಾ ರಿಸರೀ ರಿಪ ಮದಪಮ | ಗರೀೀ ರಿರಿಸನಿ | ಸಾರೀ ರಿಸಸಾ 
ದೋ .ಷ ಸ.ಮ ಯ ಮು ನ. ! ನು 

ರಿರಿಪಮದಪ ಪನಿ ಸಾರಿಸ ಪಮ | ಫನಿಸ ಸನಿದಪಮ [ಗರಿರೀ ಸಸ 
ಧೂ ರ್ಜ ಟಿನ ಟಿಂ 4 1೬8 ನೇ ಪ್ರ 
ಸನಿಪನಿಸಾ ಸ್ತರಿಮಪನಿಸನಿದಪಮ pM ey ee | 

ದೋ. ಷ ಸಮ ಯ ಮು ನ ನು ಶ್ರ (ಸತತ ಧೂರ್ಜಟಿ) 

ಅನುಪಲ್ಲವಿ 

ರೀರಿಮಪಾ ಪನಿಸಾ ಸನಿರೀಸರಿ ಮಗರೀ ರಿಸಸಾ ಸನಿಪನಿ ಸಾಸಾ | 
ಊ ರ್ಜಿ ತ ಮು ಗ ರಜ ತಾ. ದ್ರಿ ಕೋ ಸ ನ 
ಸಾಮಗರೀಸಾ ನಿಸರೀಸಾ ರಿಮ | ಪಸನಿ ದಪಮಪಾ | ಸನಿದಪ ಮಗರಿಸ 
ತ್ಸು. ನ್ನ ತ ಮೈ. ನ ವ ಗ್‌ ಮಂ .ಟ |ಪಂ. ಬು ನ 
ರಿಮರಿಮಪಾ ಪನಿಸರಿಸನಿ ರಿಸರೀ ಗರ ಸಾ ಗರಿ |ಸನಿ ಪನಿ ಸರಿಸಾ 
ಊ. ರ್ಜಿ ತ. ಮು ಗ ರ. ಜ ತಾ. ಸ ನ: 


ದ್ರಿ ಕೋ 


ರಿರಿಮಗರೀಸಾ ರಿರಿಸನಿಪಾ ರಿಮ | ಪನಿಸಾರಿಸ ನಿದಪಾ 
ನ್ನತ ಮೈ. ನ ವ 


| ಕೀರ್ತನ ಕುಸುಮಾಂಜಲಿ - ಬ. 
ಚರಣ 


| ರಿ ರಿರಿ ಮಮರಿ ಮಮರಿರಿ ಸನಿರಿಸ ರಿಗ 


ಸುರುಲು ನರುಲು ಕಿ. ನ್ಹರು ಲಿರುಗಡ ಕೊನ 


A 
| ರೀ ಸಾನಿರಿ ಸೀ ಮಗರಿಸ 
ಯಾ. ಡ ನಂ. ದೀ 


| ರಿಮಪದ ಮಪದ ಸೆನಿದಪಮ ಗರಿಸರಿ 


ರಿಮಾೀದದಪಮ | ಗರಿರೀ ಸಾ | 


| ಶ್ವರ ಕರ ವರಮಂ ಜರವಮು ತೋ.. ಜೂ . ಡ 


| ರಿಸರಿಪಮಪ ಸನಿಸೀ ರೀರಿಸಿಸಿ 
"ವರುಸಕ್ರ ಮಮು ಗಾ ನು ಬಾಗು ಗ ನ 


_ 


| ಗರಿರಿ ಗರಿಸ ನಿ ಸ 
| ವರಸ ಕಳಲ ತೋ. 


| ಮಮರಿರಿಸಿನ ಸರಿಗರಿಸನಿ ಸರೀಸ | 
| ದರ ಹಸಿತಮು ಖಾಂಬುರುಹಮು ನಮುದು 


ನಿಸರಿಮ ರಿಸಸಾ ಸನಿದಪ ಮಗರಿಸ 


ಗಾ. ರ.. ಚಿರುಚೆಮ ಟ ಲೂ.ರ ! (ಧೂರ್ಜಟ) 


ರ ಸುಸು ಎ ಸ ಗಟ್ಟ ಸಷ ಸಭಯ 2 ಸವ್ಯ ಚ ತಷ್ಣು ಸ ಷ್ಯಸಸು-ಮು 


| ಚರಣ ೨. 

| ಮುರ ಹರುಡತಿ ದುರಮುನ ಡಮರುವ ಪಲುಕಿಂಪ | 

ಶ್ತ ಸರಸೀರುಹಭವು ಪೆದವುಲದುರಗ ಕೊನಿಪಿಂಪ । 

; ಉರಗಮುಲಸಿಯಾಡ ಜಡನುನುಂಡಿ ವಿಧುಜಡಸಿವೇಡ | 
ಮೆರಯುಚುನರಚಂದುರು ಚಿರುವೆನ್ನಲಗಾಯ ಪ್ರಣವನಾದಮುಮ್ರೋಯ ॥ (ಧೂರ್ಜಟ) 


ಚರಣ ೩ ॥ 
ವರನೂಪುರಮಣುಲು ಚರಣಮುಲ ಘಲ್ಲು ಘಲ್ಲನ | 
ಅರಕಾಲಿನದರುನ ಸುರುನಿಕಿ ಗುಂಡೆ ರುಲ್ಲನ | 
ಮರುವೈರಿವಗನು ಸುಬ್ರಹ್ಮಣ್ಮುನಿ ಬಾಗುಗನು | | 
ಕರುಣನು ಕನಿಕರಮುನನು ಜೂಚಿ ಕರುಣಿಂಪ ಮೇನು ಪುಲಕರಿಂಪ ॥ (ಧೂರ್ಜಟಿ) 


೩೪ ಕೀರ್ತನ ಕುಸುಮಾಂಜಲಿ 


| ೧೧ ನಾದ ತನುಮನಿಶಂ 

ರಾಗ : ಚಿತ್ತರಂಜನಿ' | ಯ ಆದಿತಾಳ 

(೨೨ ನೇ ಮೇಳದಲ್ಲಿ ಜನ್ಮ-ನಿಷಾದಾಂತ್ಕರಾಗ) ತ್ಕಾಗರಾಜರು 
ಆ:ಸರಿಗಮಪದನಿ ಅ:ನಿದಪಮಗರಿಸನಿಸ 
ಚ ಸಾಶು ಚಕ್ಕೆ " 
ಪಲ್ಲವಿ 

ೀರೀಗಾ ಗಮಾಪಮಾ ಪಾೋಮ ೀರಿಗಾ ಗರಿರಿಸ 
ನಾದ ತನು ಮನಿ ಶಂ ಶಂ ಕ ರಂ | 

ಸಾರೀಗಾ ಗಮಾಪಮಾ ಪದನಿದಪಾ ಮಾಪಮ | ಮರಿಗಾ ಗರಿರಿಸ | 
| ಶಂ ಶಂ. ಕ ರಂ. | 


ನಾದ ತನು ಮನಿ 


ಸಾರೀಗಾ ರೀಗೇರಿಗಮಾ ಗಮಪಾ ಪಮ ಹ್ಯಾ ಪದನಿದ ಪ ಮಾಪಮ | 


ನಾದ ತ ನು , , ಮನಿ | ಶಂ. ಶಂ 
ಮರಿಗಾ ಗರಿರಿಸ 
ಕ ರಂ | 
ಸ ಸ ರೀ ನಿದ ಪಮಮ ರೀಗಾ _«ೀರಿ ಗಮ (ಗರಿ ಗರಿರೀ | ಸಾ 
ನ ಮಾ ಮಿ ಮೇ ಮನಸಾ ಶಿರ ಸಾ. 
(ನಾದತನುಮನಿಶಂ) | 
ಅನುಪಲ್ಲವಿ 
€ಪಾದನೀ ಪಾ ಮಮಾಗ ಪಮಗಾ ರಿಸ ರೀಗ ಮಾ 
ಮೋದಕರ ನಿಗ ಮೋ ತ್ತಮ ಸಾ.. ಮ | 
ರಿಗಮ ಪದನಿದ ನೀ € ನಿದದಪಮಾ ರೀಗ ಗರಿರಿಸ |. 
ವೇ.ದ ಸಾ ರಂ. ವಾ ರಂ |ವಾ ರಂ. . 
ಸಾ 


. (ನಾದತನುಂ ಅನಿಶಂ) 


3 ಕೀರ್ತನ ಕುಸುಮಾಂಜಲಿ ' | ೩೫ 


ದ ನಿದದ ಪಮ |” ಗರಿರೀ 


ಸದ್ಯೋ ಜಾತಾ |! ದಿ ಪಂ ಚ 


_ೀಸರೀಗಮಾ ಪದನಿದನೀ 


€ದಪೇಮಾ | ರೀಗಾ ಗರಿರೀ | 
ಸರಿಗಮ ಪದನೀ 


ವರ ಸ ಪ್ರ ಸ್ವರ 


`ೀಪಪಾ ಮಾಗ ಮಾ | ೀರಿಗಾರಿಸಾ | ಮಗರಿಗ ಮಾ 


ವಿದಳಿತ ಕಾ ಲಂ 

€ರಿಗಾಮ ಪದದ ಪದನಿದ ನೀ ನಿದದಪಮಾ | ರೀಗ ಗರಿರಿಸ 
| ವಿಮಲ ಹೃದಯ ತ್ಕಾ.. | ಗ ರಾ . ಜ ಪಾ ಲಂ ಐ 
ಸಾ 

೬... (ನಾದತನುಂಅನಿಶಂ) 


ಎ ೩೬ ಕೀರ್ತನ ಕುಸುಮಾಂಜಲಿ 


೧೨ ಇಲಲೋ 
ರಾಗ : ಅಠಾಣ ಆದಿತಾಳ 
(29 ನೇ ಮೇಳದಲ್ಲಿ ಜನ್ಮ, ಭಾಷಾಂಗರಾಗ) ತ್ಕಾಗರಾಜರು 
ಟ:ಸರಿಮಪನಿಸ  : ಅ:ಸನಿದಾಪಮಪಗಾಮರೀಸಿ | 
ಚಶು ಕಾ | ಅಂ 
| ಪಲ್ಲವಿ 


ಹಾಸ ನೀಪಮಾ ರಿಮರಿಮ ಸರೀಸ 


. ರೆ ವರಿಡಿ ರೇ ಶಂ 


ೀನಿಸಸಾಸಾ ಸಾಸಾ ನಿಸರೀ 


ಭಃ 
ಟೆ 


ಕಿ ಲಲೋ ಪ್ರಣ ತಾ. 


ಸ 
ಸ 
ಜೆ 
pS 
ಳ್ಳ 
1. 


ಸಾಸರಿ ಸನಿಪಾ : | ಪದನೀ ಪಾದಪ ಮಪ 


ಮುಚು ಪೇ.. 


ರೇಗರಿ ಸಾರಿಸ ನಿಸದಾ 


ಪಸನೀಪಮಾ ರೀಮ ಸರೀಸ | ಮರಿಪಮನಿಪನಿಸ 


ರೆವರಿಡಿ ರೇ ಶಂ ನೀ. 


ಹಾಗಾ ನನ ಲಾಳಿ ಪ ಇ (3 


ೀನಿರಿಸಸಸಾ ಸಸ ನಿಸನಿಸರೀ | (ಸಸರಿ ಸನಿಪಾ 


ಕಿಲ ಲೋ ಪ್ರಣ ತಾ... 


ಪಾಸನೀಪಮಾ ರೀರಿಮಸರೀಸ 
ರೆವರಿಡಿ ರೇ ಶಂ 


ರಿಸಮರಿಪಮನಿಪ | ಎಸ ರೀಮರಿಸಾರಿಸ ನಿಸ 


ದನಿ 
(ಕಿಲ ಲೋ) 


ೀಮಪಾನಿಸಾ ರೀರಿಮಾರಿಸಾ | ಸ ನಿಸರೀಸಸಾ 


ದಲಚಿಕ ರಗಿ ಚಿರ ಪ. ದ ಮುನ 


ಕೀರ್ತನ ಕುಸುಮಾಂಜಲಿ 


| -ರಿಮರಿಸನಿಪ ನಿನಿಪಮರಿಮ ಸರೀಸ ರಿಸಮರಿಪಮನಿಪ | ಮಪನಿಸ 
ದಂ ಡ ಮಿಡಿ ನ ನಾ. | ಯಡ ದ ಯ ಲೇ 
ರೀಗರಿ ಸಾರಿಸಿ ನಿದ 
ದಾ ಯೆ (ಇಲಲೋ) 
ಚರಣ 
€€ಪನೀಪಮಾ ರೀರಿಮಾರಿಸಾ | « ನಿಸಾರಿ ಮಾ ಪಾದನೀಪಪಾ 
ಕರಚರ ಣ ಯು ರ ಮು ನೊಸಲು ಭು ಜ ನಾ 


ಮಪಾನಿಸಾ ಪಮರಿಮರೀಸಾ 
ಧರಣಿ ಸೋ ಕ್ಕಿ 


ೀೇನಿಸಾರಿಮಾ | ಪಾ ದನೀಪ | 


ಮ್ರೊಕ್ಕಗ ಲೇದಾ. 


ಪಾಮಪಾನಿಸಾ ರೀರಮರೀಸಾ | ನಿಸೆರೇಗೆರಿಸಾರಿನಿ ನಿಸ 
ಲಿ ಡ ಲೇ 


ಸನಿದಾ ನೀಸೊ 


i 
' 
ಸ 


ಶರಣನು ಚುನುಮೊರ ದಾ 


ನಿಸ ರೀಗರಿಸಾರಿಸನಿಸ 


ನು ತ ತ ನೀ 


| ರಿಮರಿಸ ನಿಪನಿನಿ ಪಮರಿಮ ಸ ಜಸ ಮರಿಪಮನಿಪನಿಸೆ 


| ಪಂಚ ನದೀ... .ಶತ್ಮಾ..1!1ಗ ರಾ.. ಜ. 


ದಾಸ ( ಕಿಲಲೋ) 


ಅಸ ಮಸ ಸೂಪರು ಸಮಸ ಮು EN ES EN ವಸು ಚ ಚು ಸಭಯ ಹು ಮು em 


ಸನಿಸಾ ೀಗರಿಪಮ ಗಮ ಗರಿ ಸ ಸನಿಪಾ ಸ ಸರಿರಿಗಾಸ 
ಚಿದಂ ಬರ ನಟ ರಾ ಜಂ ಆ | ಶ್ರ ಯೇ ಹಂ 


೩೮ ಕೀರ್ತನ ಕುಸುಮಾಂಜಲಿ 


೧೩ ಚಿದಂಬರ ನಟರಾಜಂ 


ರಾಗ : ಕೇದಾರ | | ಆದಿತಾಳ 
(29 ನೇ ಮೇಳದಲ್ಲಿ ಜನ್ಮ) ಮುತ್ತುಸ್ವಾಮಿ ದೀಕ್ಷಿತರು 
ಆ: ಸಮಗಮಪನಿಸ ಅ: ಸನಿಪಮಗರಿ ಸರಿರಿಗಾಸ | 
ಶು ಅಂ ಕಾ ಚ 
ಪಲ್ಲವಿ 
ಸ 


ಸನಿಸಾ ಸ ಮವನ ತರದ ಗಂ ಪ 


ಚಿ ದಂ ಬರ ನ ಟ ರಾ 


ಸಮಗಮ ಪಸಸಸ ನಿಪಾಮ ಗರಿಸನಿ 


ಭಾ ಪ. ತಿಂ 


ಶಿವಕಾ ಮಿಪತಿಂ. 


ಸಮಗಮ ಪನಿಸಮಗರಿಸಾ | ಸಿರಿಸನಿಪಮ |ಸನಿಪಮ ಗರಿಸನಿ 


ಶಿವಕಾ ಮಿ.. ಪ ತಿಂ! ಚಿ ತ್ಸ | ಭಾ ಪ . ತಿಂ. || (ಚಿದುಬರನಟರಾಜಂ 
ಸಮಷ್ಟೀಚರಣ 

ಪಮಾಗಾಮಾ ಪಮಪಾ ಪೀ ಸನು | ಗೆರಿ | 

ಚಿ ದಂ ಬ ರವಿಹಾ ರಂ ಶಂ. | ಕ ರಂ 


ಪನಿಪಮ ಗಮ ಪಾಪಮ ಪಾ ಪಾ ಸಮ ಗರಿ 'ಸನಿಪಮ 


ಚಿ ದಂ ಬ ರ ವಿ ಹಾ ರಂ ಶಂ ಕ್ರ ss 

ಗಮಪಾ ಸನಿಸಮಗರಿ ಸಸ ೀಸನಿಗರಿಸರಿ | ಸನಿಪಮ ಗರಿಸನಿ 

ಚಿ ದಾ ನಂ . .ದ ಕರಂ ಗುರು ಗು ಹ ವ ರಂ.. 
ಪಸಾನಿ ಪಮಗರಿ[|. 


ಸನಿಪಾ ಸಾಸಸ ಪಮಾಗಾರಿಸಾ ಗಮಪನಿ ಸಮಗರಿ 
ಕೇ ದಾ ರೇ ಶ್ವರಂ ವಿ ಶ್ವೇಶ್ವರಂ | 


ಕಮಲಾ ಪ ತಿಸುತ| ಪದಂಶ ಶಿಧರಂ 


ಹ್ಮ a i 


ಕೀರ್ತನ ಕುಸುಮಾಂಜಲಿ | | | ೩೯ 
ತಾಸೆ 
ಚಿಟ್ಟಿಸ್ಟರ 
ಸಸಸ ಮಮಗಗರಿ ಸಾಸ ಪಾಮಗರಿ | ಸಸಸ ಮಮಗ ಪಪ| ಮನಿನಿಪಸನಿಪನಿ/ 
ಸಸಸ ಮಮಗಗರಿ ಸಾಸ ಗಾಮಪನಿ | ಸಾಸ ಗ ಮಪನಿ|ಪಾಪ ಮಗರಿಸನಿ | 


AN 


(ಚಿದಂಬರ ನಟರಾಜಂ) 


೪೦ | ಕೀರ್ತನ ಕುಸುಮಾಂಜಲಿ 


೧೪ ಸ್ವರಜತಿ 
ರಾಗ : ಖಮಾಚ್‌ | | ಆದಿತಾಳ 
(28 ನೇ ಮೇಳದಲ್ಲಿ ಜನ್ಮ) 
೪ ಆ: ಸಮಗಮಪದನಿಸ ಅ: ಸನಿದಪಮಗರಿಸ 
ಶು ಅಂ ಚಕ್ಕೆ ಚ 
ಪಲ್ಲವಿ 


| ಸಾಲೀ ಸಾನೀ ದಾಪಾ ಮಗಾ! ಮೋ ಗಾ 


ಮಾಪಾದಾನಿ | 
ಸಾಂ ಬ ಶಿವಾ ಯನ! [ವೀ : ರ ಜ ತ ಗಿರಿ! (ಸಾಂಬಶಿವಾಯನವೇ) 
ಚರಣಗಳು 


1.ಸಾರಿ ನೀಸ ದಾನೀ ಪೀದ | ಮೋಪ ಮಾೀಗ[| ಮಾಪ ದಾನಿ 


ಶಾಂಭ ವೀಮನೋಹ ರಾ ಪ |ರಾ ತ್ವ ರಾ ಕೃ ಪಾ ಕ ರಾ ಶ್ರೀ 


2. ಸಾರೀ ಸನಿ ನೀಸಾನಿದ ದಾನೀ| ದಪ ಮಾದಾ ಮಗ 
ನೀವೇಗುರು ದೈ ವಂಬನಿ ಏವೇ | ಳನು ಸೇವಿಂ ಪುಚು 


ಸ 
ಸ 


ಮಾ ಗಮಪದನಿ | 
ದಾ ಮದಿನಿಶಿವ 


3. ಸರಿಸನಿ ಸೀ ನಿ3ನಿದ ನೀ. | ದನಿದಪ ದಾ 


ಪರಮದ ಯಾ ನಿಧಿವನು ಚು 


ಪದಪ ಮ ಪಾ ' 
ಮರುವಕ ನಾ | 


ಹೃದಯಮು ನಾ 


ಸಸ ಸಸ ಮಮಮಮ ಪಪಪಪದದದದ 


ಮಹಾದೇವ ಮಹಾಪ್ರಭೋ ಸುಂದರ ನಾಯಕ 


4. ದಸನಿ ದ ಪಮಗಮ ಪೋ ಪದನಿದ pen ಮೀ 
ಸ್ಲಿರಮಧು ರಪುರಮುನ ವರಮುಲೊ 


ನಿ ಸನಿಸೆ ನಿದಪಾ|/ದಪಮಗ ಮಪದನಿ 
ಸುರವರ Wd ಹರಶಿವ 


ಸನಿದನಿದ ಪದನಿ 
ನಿರತಮುನು ದಲಚಿ 


ಸಗುಹರು ನೀ 


5. ಸೀ ಸನಿನಿದದಪ ಪಮಗಗ [ಮಾ € €ಪದ|ನಿದಮ ಗಮಪದನಿ 


ಶ್ರೀ ಶುಭಕರಶಶಿ ಮಕುಟಧ |ರ ಜಯ |ಎಜಯ ತ್ರಿಪುರಹರ 


ಸಮಗಸ ಸಾ ಸಾ ಸರಿಸಸ ನನ) ನಿಸನಿದ ದಾದಾ 
ಶ್ರಿತಜನ ಲೋಲಾ ದ್ಭುತಗುಣ ಶೀಲಾ 


ಕೃತನಿತ ಪಾಲಾ | ಪತಿತುನಿ ವೇಳಾ 


ಮ ಕು ಸು 12 . .. ಬ್ಲ 


ಕೀರ್ತನ ಕುಸುಮಾಂಜಲಿ | | ೪೧ 


| ನಿಸನಿದ ಪೋ 


ಪಶುಪತಿ ನೀ. 


ಸ ಮಾಮ ಗಪಾಪ ಮದಾದ ಪ ನೀನಿ'|ದರೀರಿ ನಿಸಾಸ 


ಮುದಂಬ ಲರಂಗ ಪದಾಬ್ದ ಮುಲಂದು! ಪದಂಬು ಲುಜೇರ್ಚು 


ಸರಿಸೇ ನಿದ ನಮಿ 
ಅಭಿಮಾ ನ ಮನುಚು! 


ಸಾರಿಸ ರೀ ಸನಿ 


ದಾನಮು ಮಾನಮು 


ಮಾಪಮ ಪಾದಪ ದಾನಿದ ನೀಸನಿ 
ಜ್ಞಾನಮು ಧ್ಯಾನಮು ಸ್ನಾನಮು ಪಾನಮು 


 ಗಮಪದನಿಸ ನಿರಿಸೀ ಸರಿ ನಿಸ | ದನಿ ಪದ ಮೋ | ದಪಮ ಆಜ 


ಕನಿಕ ರಮುನು ಚರಣಂ ಬುಲುಗನು | ಗೊನು ಶ್ರುತು ಲನ್‌ |ನುತುಲ ಶರಣನುಚು 
6. ಸಾರಿಸಾ ನೀದನೀ ಸಾನಿದ ಪೋ | ಪಾದನೀ ದಾಪಮಾ ಪಾಮಾಗ ಆನೀ 
ಸಾರೆಸಾ ರೆಕುನೀ ನಾಮಮಂತ್ರಂ ಕೋರಿನಾ ನುನೀಪಾ |ದಾಬ್ಹ ಯಂ ತ್ರಂ. 
ಸಾನೀದ ಮಾಪಾದ. 
ಥುನಿನ ಮ್ಮುಕೊನಿ 


ಸಾರಿಸಾ ನೀದನೀ. 


ಮಾಗಮಾ ಪಾಮಪೇ ದಾಪದಾ ನೀದನೀ 
ವೇಯನಿ ಚೊಕ್ಕನಾ 


ದಾಸುಡೌ ಚಿನ್ನಿಕೃ ಷ್ಲುನಿಕ ದಿಕ್ಕುನೀ 


(ಸೂ : ಆರನೆಯ ಚರಣವು ಖಂಡಜಾತಿ ನಡೆಯಲ್ಲಿರುವುದರಿಂದ ಒಂದು ಎಣಿಕೆಗೆ 
ಐದು ಅಕ್ಷರಗಳು ಬರುವಂತೆ ಹಾಡಬೇಕು) 


ತ 
ಎ .|2 ತ ಎ ಕಪ ವ (ಜರ. ಸಂರ ವಪ ಸಥ ಎಂ ತಪ ಕತಲ ಇರರ ರ ಡ್ಯ ನಾ ರ ಹ 
ಎ 


೪೨ ಕೀರ್ತನ ಕುಸುಮಾಂಜಲಿ 


೧೫ ಪ್ರಣತಾರ್ಥಿಹರ 
ರಾಗ : ಜಂಜೂಟಿ ; 1, ಖಂಡ ತ್ರಿಪುಟ ತಾಳ 
(28ನೇ ಮೇಳದಲ್ಲಿ ಜನ್ಮ ಭಾಷಾಂಗರಾಗ) | ಮೈಸೂರು ವಾಸುದೇವಾಚಾರ್ಯರು 
ಆ:ಧ ಸರಿಗಮ ಪ ದನಿ ಅ:ದಪಮಗರಿಸನಿದಪದಸ 
ಚ ಚ ಅಂ ಶು ಚ ಕೈ “ಅ ಜಯ 9 
ಪಲ್ಲವಿ 
ಸಾನಿನಿದಫ ದಧ ಸೀ ಗಗಾ ಮಾಗಾ ಸಾಸನಿ ನಿದಧಪ ದಾ[|ಸಾೀ ಸಾ 
ಪ್ರಣ ತಾ ರ್ಥಿ ಹರ ಮಹಂ ಭ ಜೇ ಶಂ 
«ಸ ದಸನೀನಿದದಫ ದದ ಸೋ ಸರಿಗಮಪಾ ಗಪ ಮಾಗಾ ಸಾ[ೀಸ ರಿಸಸನಿ ನಿದದಪದಾ 
ಕರಂ. ಪ್ರಣ ತಾ | ರ್ಥಿ ಹರ ಮ ಹಂ ಭ 


ಜೇ ಶಂ 
ರಿಮಗಾ ಸಾ ಸನಿದಪ ದದಸಾೀ ಸರಿಗಮದಪಗಪಮಾಗಾ ಗರಿಗಸ |ರಿಗಮಗ 
ಕ ರಂ ಪ್ರಣತಾ ರ್ಥಿ ಹ ರ ಮ 


ಸಾ ಪ್ರದ ಸರಿ ಗಮಾರಿ 


ಜೇ ಶಂ 


ಗರಿಮಗ ಸಾರಿ ಸನಿದಪ ದದ ಸೋ ರಿಗರಿಗದಪ ಗಪ ಮಾಗಾ ರಿಸಸಾ 3 


ತಾ ರ್ಥಿ ಹ ರ 


ಸೀ Cece 


ಅನುಪಲ್ಲವಿ 


eeee €€ ಮಮ ಮಾ ಮಾ ಗ್ಲೀಮ ಪಾಪಾ | ಮೋದ ಪಾಪಪಮಮ ಗಾರಿಗೆ. 


ಫಣಿ ತ ಲ್ಸ ವಾ ಸು |ದೇ . ವ ಭ 


pe ST SES SE Nc. 
iE ik PN Tg RST EL EE ಜಮ್‌ 4 ಜಾನ್‌ ಸಾ ಜ್ಯ ಲ ಬ ¥ ಸ 
ಸಹ CE SE ATE SES TSE SR ನಾ ಸಿವ: ಸ್ಯ ಷ್ಟ ಷ್ಣ ಷು 2 ರ 


ಕೀರ್ತನ ಕುಸುಮಾಂಜಲಿ 


೫ ೮ 
ಪೆ 
20 
೬. 
ಸ. 
ಜೈ 


ನಮೋ ಮಾ ಗಮಪದನಿದಪಾ ದಮ | ಮಪಾಮ ಪಪಪದ 
ಸ ರಂ ಫಣಿ ತ. . ಲ್ಪ ವಾ 18 ಸು ಧೇ 


ರಿ ಗಪ ಮಾಗಾ ಪಮಮಗ ಗರಿಮಗ 
ಕ್ರಾ. . ಗ್ರೇ 


ರಿಸೇ ರಿಗ ಮಮ ಮಗಮಪಪಮಮಾ ಗಾಗಾಗಾಗಾ 
ಸರಂ ಫಣಿ. ಹಾ ರಲಸಿ ತ 


ಮಗಮರಿ ರಿಗಸಾ 
ಕಂ ಧ ರಂ 


ೀಸಾ 
ಗೌ 


ೀೀಸನಿ|ಧರೀಸಾನಿ ನಿದದಪ 


ವರ್‌ 0 


ಚಿಟ್ಟೆಸ್ಟರ 
ದಸ'ರಿಪಮಪ ಗಮರಿಗ ಸರಿದರಿ| ಸನಿದಪ ದದಸಾ| «ನಿದ ಪದಸರಿ| 
ಗಮರಿಗ ಸರಿದಸ ರಿಮಗಾ «ಸರಿ ಗಪಮಾ|ೀರಿಗ ಮನಿದಾ|ೀನಿದ ಪಮಗರಿ[ 
ಸರಿ ಸನಿದಪ (ಪ್ರಣತಾರ್ಥಿಹರ) 


ಚರಣ 
€€ee 6 ಪಪ ಪಾಜಜ-ೀ6ೀ ಪದನಿದ ಪಮಾಮಾ 


ೀೀದಪ ಮಾೀಪ ಮಾ ಗರಿರಿಗ 


ಕರು ಣಾ ಕ ರಂ ಹ ರಂ ಚೆಂ 


ರಿಗಪ ಮಾಗಾ ರಿಗಮಗ ಮಗರಿಸರಿ 
ದ್ರ ಶೇ. 


ಕ್‌ 
24 
೧ 
12 
ಪ 
183 
12 
ಶ್ರ 
24 
2೬ 
೦ 
24 
ಶ್ರ 
2 
128 
24 
ಬ 
2b 
* 


ಸಿದಾ, ಸೀ ರಿಗರಿಗಪಾ 


ರಂ... ಕರಿಚ 


ಮಾಗಪ 


ಖ ರಂ ಗಿ ರೀ ಶ ಮೀ .: ಶ್ಚ 


ರ್ಮಾಂ 


ಮಾಗಾ ಪಮಮಗ ಗರಿರಿಸ 


ಬ ರ 


ರ್ಯ _ 3 


ಸ್ಯಾ ಕ್ಕ ರಾಸ ರ ಪಾಲೋ ಸಕ: ತ್ರಾ ಇಕ್ಕಾ ರಾತ್ರೆ ಹಾ ಕಾ ಡಾ ಸಭ ರ ಯತ ಆ 


೬2 ಆಟ ಎ೬ 2 ನ ಪ್‌ ಬಟ ೨ ಸಾಸ 


ನಂ ಮುನಿಜ ನಕೃತ 


ಗರಿಗಾ€ ಮನಿದನಿಪದ ಮಪ ನಿದಪಮೇಗ ರಿಪಮಗ | 


ಶರಣಂ ಸ್ಮರಹರಮಿನ ಶಶಿ ಕೃ ಶಾ ನು ನಯ 


ಸಾದ ಪಮಗರಿಸ ದಸದರಿ ಸನಿ ದಪ 


೨ ೨ ಅ 


ನ ಮ ನಂ 


ಕೀರ್ತನ ಕುಸುಮಾಂಜಲಿ 


ರೀದಸ 


ರಿಗ ದಪಪಮ 


ಣಂಪದ[|ನತ ಮೃಕಂ 


ಕೀರ್ತನ ಕುಸುಮಾಂಜಲಿ oo ೪೫ . 


೧೬ ಈ ವಸುಧಾ 
ರಾಗ : ಶಹನ ಆದಿತಾಳ 
(28 ನೇ ಮೇಳದಲ್ಲಿ ಜನ್ಮ). | | ತ್ಯಾಗರಾಜರು : 
ಆ:ಸರಿಗಮಪಮದನಿಸ ಆ:ಸನೀದಪಮಗಮರಿಗರಿಸ 
ಚಲಂಶು ಚಕ್ಕೆ 
| ಪಲ್ಲವಿ 
ರೀ ಗಮಪಾಮ ಗೀ ಗಮ ರೀಗರಿ ಸನಿಸಾ | 
ಈ ವಸುಧಾ ನೀ ವಂಟಿ ದೈ 


ರೀ ಗಮ ಪದಪಾ ಮ ಮಪಮಾ | ಗಗ ಗಮ ರಿಗಗರಿ ಸನಿಸು | 


ವಂ ಟಿ !ದೈ , `'ವಮು 


ಗಾೀೇೀಗಮ ರಿಗಗರಿ ಸನಿಸಾ 
ವಂ ಟಿ Fy ವ ಮು 


ರಿರಿಗಮಪಮ ದನಿಸಾರಿಸ ನಿಸದಪ ls ಪಪಮಗಮಾ 


ರೀ ಗಮ ಪ ದನೀ ದಪಮಾ 


ಘು ವಸು ಧಾ ನೀ 


ರಿರಿಗರಿಸನಿಸಾ 


ಈ ವ ಸು ಧಾ ಇ! ವಂ. ಟಿ ಡೇ ವ 

ರಿರಿಗಮಪಮ ದನಿಸರಿ ಗಮರಿಸ | ನಿಸಾ ದಪಮಗ ಗಮ ರಿಗಗರಿಸನಿಸಾ 

ಈ ವ.ಸು ಧಾ ನೀ ವಂ ಟಿ ದೈ. ವ ಮು 

ರಿಸನೀ «ನೀನಿಸರೀ | ೇರಿಗಮಪಾೋಮ | ನಿದಪಮ ಗಮರಿಸ 

ನೇ. ನೆಂದು ಗಾ ನ ರ. (ಈವಸುಧ) 
ಅನುಪಲ್ಲವಿ 


ಪಾ ದಪಮಾಮಾ ಮಗಮರಿ ರಿಪಪಮ | ಪೋ ವ | 


ಭಾ . ವ್ರ ಕ ಮು ಕ 


| 


ರಿಪಾಮಮಾರೀಗರಿ ರಿಗಗರಿ 


ಸಾೋನಿಸರೀರಿ ರಿಗಮಪರಿಗಮಪ 


ಪಾದಪ ಪಮಮಾ €ೀೇದಪ ಮಗಮರಿ.ರಿಪಪಮ ಪೀ 


ಭಾ. ವು ಕಮು ಕ ಲ್ಲಿ 

ದಪ ಮಪದಪ ಮಾದಪ ಮಗಮರಿ ರಿಪಪಮ| ಪೋಪಮ| ದಾದನಿಸಾಸಾ 
ಭಾ ವು ಕ ಮುಕ ಲ್ಲಿ ವ. ರ್ಧಿ ಲ್ಲು 
ದಪ ಮಪದಪ ಮಾದಪ ಮಗಮಂ ರಿಪಪಮ | ಪಾಪಮ |ದಾದನಿಸಾರೀ 
ಭಾ ವು ಕ ಮು ಕ ಲ್ಲಿ ವ ರ್ಧಿ ಲು 


ರಿಗಮಗಮಾ ರೀ ಗರಿಸಾ ನಿಸದಾ ko ಸರಿಸಾ 


ಕೋ ವೂ ..ರಿ ಸುಂ. ದ ರೇ. ಶ 


ಚಿಟ್ಟೆ ಸ್ವರ 


ರೀ ರಿಗಮಪ ರಿಗಮಪದಾ |! ದಪಮಗಾಮರಿ |1'"ಗರಿಸನೀರಸಂ॥ 


ನೀ ಧನಿಸರಿಸನೀರಿಸನಿ |: ಪ್ರಪ್ಪ (ಮಗಮ ರಿಗರಿಸ || 


ಗಿರೀ 


ಎಂ 4 


ೀರಿಪಮಗಮರಿಸ 


ಸಸಾಸ ಪಪಾಪ ಪಮದದಾದದನಿ | ಸನೀಸ ನಿಸದನಿ |! ದಪಮದಾದನಿಸ 


ನಿಸದಪಮದನಿ | 


ಚರಣ 
(ರಿಪಮ ಪಾದಪ | ದಾನೀ ದಪಮಾ | ಪಮಗಾ ಗಮರೀ 
ಆ ಸ ಚೇಅರ ನಿಮಿಷ ಮು ನೀ ಪು ರ 


ಸಾರಿಗಮಪಾ | ಗಾಗಮ ರಿಗರಿಸ 


ವಾ ಸಮೊನ ರಜೇ 


ರಿ ರು ಜ್ಕ 


ೀೇಸಾೇಪಮಾ ಪಾೀಮ ದನಿಸಾ 
ಮೇಸ ಆ ಲ್ಲ ) ನು 


ನೀನೀದಪಮಾ ಪಮಗಮ ರೀಗರಿ 
ತೊಲಗಿಂ . ಚಿ ಧನ್ಯ 


ದಾನಿದಪಾದಪಮಾಪಮ ಗ 
= ಂ"ಅ"ಅಾಣಾಣಾಾ 


ಯು ವು 


ರಾ.ಸುಲು ನಾ 


ರೀಗರಿ 
ಲು 


ಸರಿ ಸಸಾಸ ಪಾ! ಪಪಮಗಮರೀಸ 


ಸಂ 


ಕೀರ್ತನ ಕುಸುಮಾಂಜಲಿ 


€ಮಪದನೀೇ 


(ಈ ವಸುಧ) 


ಕೀರ್ತನ ಕುಸುಮಾಂಜಲಿ ೪೭ 


ೀೇರಿಪಾಮಮಾ ಗಾಗಮ ರಿಗರೀ ಸಾಪಮಾದದಾ ದಾದನಿ ಸಸ 


ಭೂ.ಸುರ ಭ. ಕಿ ಯು ತೇ ಜಮು! ನನೊ ಸಗಿ 
ೀೇ ದದೇದ ದಾನಿನೀನಿದ ಪದಪದ ಮಪಮದ ದ |ದನಿಸೆನಿ ಸಸೆ 
ಭುವನ ಮಂ . ದು ಕೀ ರ್ತಿ ಗ ಲ್ಲ |ಜೇ ಯು | 


ೀದನೀಸರೀ ರಿರಿ ರಿಗಮಗ | ಮಾರೀಗರಿ ಸಾ | ರಿಸನಿಸದಪಮಾ | 


ಹೃದ ಯನಿ 


ದಾ ಸವ ರದ ತ್ಕಾ. ಗ ರಾ. ಜ 


ದನಿಸರಿಸರಿ ನಿಸ ೇಪಾೋ ರಿಗಮಪ | ದಾ ದಾನಿದಪಾದಪ ಮದ 
ವಾ ಸ ಚಿ ದ್ವಿ ಲಾ. F ಸುಂ ; 441[][ 


-ಪಮಗಮ ರಿಸನಿಸ 


ರೇ ಶ್ರ, 


೪೮ | ಕೀರ್ತನ ಕುಸುಮಾಂಜಲಿ 


೧೭ ಶ್ರೀ ಪಾರ್ವತೀ ಪರಮೇಶ್ವರೌ | 
ರಾಗ : ಬೌಳಿ | ಆದಿತಾಳ 
(15ನೇ ಮೇಳದಲ್ಲಿ ಜನ್ಮ) | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಪದಸ ಅ: ಸನಿದಪಗರಿಸ | 
ಶುಅಂ ಶು ಕಾ 
'॥ ಪಲ್ಲವಿ ॥ 
ದೀ ಪೀ ಪೇಗೇ €€ದಪ | ದಗ ಗರಿಗರಿ ಸಾ ಸಾರಿಗರಿಸನಿದ ಪೋಾದಸಾ 
ಶ್ರೀ ಪಾ ರ್ವ ತೀ ಪ. ರ ಮೇ ಶ್ಚ | ರೌ... ವಂ ದೇ 


ದೀ ಪದನಿದದಪಪಾ ಪಾ ಗೀ ದಪ | ದಗ ಗರಿಗರಿಸಾ 


ಸಾರಿಗರಿಸನಿದ್ದ ರಾಣಾ 
ರ ಮೇ. ಶ್ವ ; 


ಶ್ರೀ ಪಾ . . ರ್ವ ತೀ ಪ. ರೌ.. ವಂ 


ಸನಿದಾದಾಪಾ ದಪಾ | ಗಾ ದಪಗರಿ ಸರಿಗಪದ 


ವಿ ಗ್ರಹೌ ಮಮಾ! ಭೀ ಷ್ಟ ಸಿದ್ಧಯೇ. 
| (ಶ್ರೀಪಾರ್ವತೀ) 


ಸಸ ರಿರಿ ಗಾ 


ಸಾ ೀ6ೀ ಸರಿ ಗಾಪಾ ದಾಸಾ 


ದೇ ಚಿ ದಂ ಬೌ ಲೀಲಾ 


ಸಮಷ್ಟೀಚರಣ 


ಗಾ€6€£ ಪಾ ಪಾ ಪಗದಾಪಾ ಗಾೀೀ ರಿೀೀಸ ಸಸ ರಿರಿ ಗಾ 


ಆ . ಪಾ ದ ಮ. ಸ್ತ 


ಕಾ . ಲಂ. ಕಾ.. ರೌ.. 


ಗಾ ಪೋೀ ಪಾ ಪಗದಾಪಾ ಗಪದಪ ಗಪದಪ ಗರಿರಿಸ 


ಆ ಪಾ ದ ಮ ಸ್ತ |ಕಾ ,... ಲಂ. |ಕಾ .. ರೌ. 
ಗಗರಿರಿಗಾ ಗರಿರಿಗ ಗರಿಗರಿ ಬ್ದ ಸಾರೀ ಗೋ | ಪೀ ಪೋ 

ಆ.ದಿ ಮ . ಧ್ಕಾಂ.. ತ ರಹಿ ತಾ ಕಾ ರೌ. 

ಸಾಲೀ ಸನಿದಾ ದಾಗಾ ಗರಿರೀಗಾ | ಗರಿಗರಿ ಸಾಸಾ ರ ದೀ: 

ಸೋ ಪಾ. . ನ ಮಾ. ರ್ಗ | ಮು. ಖಾ ಧಾ ರೌ 


ಕೀರ್ತನ ಕುಸುಮಾಂಜಲಿ | ೪೯ 


ಪಾ ದೀಸಾ ಸನಿದಾ ದಪ ಗಾ ದಾಪಾ ಗಾ ರೀೀ ಸಾಲ 

ಸು ಖ ದೌ., .. ಗಂ ಧರ ಸಾ ಧಾ ರೌ. 

ಸಾ ಸನಿದಾ ಪದಸಾ ಸಾರಿಗಗ ಪದಪಾ|ದಾಪಪಾ ದಗಗ ।ಪದರಸ ೬೨ 

ಲೋಪಾ ಮುದ್ರೇ ಶಾ ರ್ಚಿತ ಚರಣೌ! ಲೋ ಭ ಮೋಹಾದಿ!ವಾರಣ 

ಪಾಪಾಪದ ಸ ರಿಗರಿರಿಸೆ ದಪದಸ |ನಿದಪ£ ಗಪಗರಿ | ಸಾಸರಿಗಪದಾ 

ಪಾಪಾಪಹ ಪಂಡಿತತರ ಗುರುಗುಹ!| ಕರಣೌ ಭಯಹರ ಣೌ ಭವತರಣ್‌ೌ 
(ಶ್ರೀಪಾರ್ವತೀ) 


೫೦ ಕೀರ್ತನ ಕುಸುಮಾಂಜಲಿ 


೧೮ ಶಿವಕಾಮೇಶ್ವರ 


ರಾಗ : ಆರಭಿ | ಆದಿತಾಳ 


(29ನೇ ಮೇಳದಲ್ಲಿ ಜನ್ಮ) ಬ ಈ ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಮಪದಸ ಅ:ಸನಿದಪಮಗರಿಸ 
ಚಶು ಚ ಕಾ ಅಂ 
ಪಲ್ಲವಿ 


ಸಾಸಾ ಸನಿದಪ ಮಪಮಗ ರಿಸರೀ | ರಿಪಮಗ ರೀಸನಿ |ದಾರೀ ಸಾ | 


ಶಿವ ಕಾ ಮೇ ಶ್ವರ ಚಿಂ ತ ಯಾ ಮ್ಮ ಹಂ 

ಕಂಸನ ರಿಪಮಗರೀ ಪಮಪಾ ದೇ ಸೋ ಸಾ ರೀ ಮಗರೀ 

'ಚಿ ದಾ. ನಂ ದ ಪೂ. ಜಿ ತಾಂ | ರು ಹಂ 
ಅನುಪಲ್ಲವಿ 

ಪಾಮಾ ಪಾದಾ ಸನಿದಾ ಸರಿರೀ ೀಮಗ ರೀ | ಸನಿ ದರಿ ಸೀ 


ಮ ನೋ ಹ ರಂ. 


ರೀ ಸರಿಸನಿ ದಾಪಾ ದಪಮಗ ರೀರೀ ಮಪದಸ |ರೀ ಮಗರಿಸರೀ 


ಶ್ರೀ ಗುರು ಗುಹ ಭ 


ಕ್ಷ ವ ಶಂ ಕ" ಭ್ರೂ 
ಚಿಟ್ಟೆ ಸ್ವರ 


ಸೀ ಸನಿದದ ಪಪಮಗ ರಿಸರಿದ | ಸಾರಿದ ಸರಿಮಪ |ಸರಿಮಗರಿಮಪದ | 


ಸೀ ಸನಿದ ಸಿರಿ ಪಮಗ ರಿಸರೀ |ದಸರಿಪದಸ ಮಪ |ದರಿಮ ಸರಿಮಪದ | 


(ಶಿವಕಾಮೇಶ್ವರ) 
ಚರಣ | 
ಪೀ ಪಾ ಪೋ ಪಾ ಪಮಪಾ ೀ ದೀ ಪಾ| ದಪಮಗ ರಿಸರೀ 
ನಾ ದ ಬಿಂ ದು ಕ. ಲಾ ರೂ ಪಂ! ಅ ನಿ. ಶಂ. 


ಲಲ್‌ ಲಫ್‌ಫೋಲಫ್ಯ್ಯ ಫ ಆಆ ಹ ಟ್ಟ ಲೀ ಬಕ ಫಕ್‌ ಯ ತತ ಕ ತ ತಟಲತತ್ತ್ತ್ತತರರುೂೂಢಚ್ಮ ಈಅಈಘ್ಚಘ್ಚರ್ಸಾ್ಪಹಹಹ್ಹ್ಕರದ 


ಕೀರ್ತನ ಕುಸುಮಾಂಜಲಿ ೫೧ 


ರಿಪಮಗರೀ ರೀಸಾ£ ರೀ ಮಾ ಪೋ ದಾ 


ನ .ಟೇ. ಶ್ವ ರಂ ಬಾ 1 ನು ಕೋ ಟ 


ದಾಪ ಪಮಪ ದಸದರಿಸಾ ರಿಸರಿರಿ | ಮೆಗರೀ ನಿಜಾ ದ 


ನಂದಿ ತುರಗ ರೋ.ಹಿತಂ ಗುರುಗುಹ ಮಹಿತಂ ಚಿದಂ ಬ|ರಪುರವಿ ಲಾಸಿತಂ 


ಸ ಸುತು CT A hc OEE, en ಮತು ei 


ಪಾ. ಲ ಯ ಮಾಂ 


ಪಾೀಷಮ ದಾಪಾ ದಾ 


೫೨ 4 | ಕೀರ್ತನ ಕುಸುಮಾಂಜಲಿ 


| ೧೯ ಪಾಲಯಮಾಂ ಬೃಹದೀಶ್ವರ | 
ರಾಗ : ನಾಯಕಿ | | |  ರೂಪಕತಾಳ 
(22ನೇ ಮೇಳದಲ್ಲಿ ಜನ್ಮ) | ಮುತ್ತುಸ್ವಾಮಿ ದೀಕ್ಷಿತರು 


ಸರಿಮಪದನೀದಪಸ ಅ:ಸನಿಸದ ಪಮ ರಿಗಾರಿಸ 
ಚಶು ಸಾ 


ದಕ್ಕೆ 


ಪಲ್ಲವಿ 


ಪಾೋಮ ದಾಪಾ ದಾ ಮಪದಪ ಪಮರೀ ಗಾ ೇರಿಸಾ 


ಬೃ ಹ ದೀ ., ಇಷ್ಟದ 


ಮಪದನಿ ದಪಮರಿ ಗಾ ರಿಸಾ 
ಬೃ.ಹ ದೀ. ಶ್ವರ. 


ಪಾ. ಲಯ ಮಾಂ 


ಮಪದನಿ ದಪಮರಿಗೋ ರಿಸಾ 
ಬೃ. ಹ ದೀ. ಶ್ವರ | 


ಪಾೀಮ ದಾಪಾ ದಪಸಾ 


ಪಾ. ೮ ಯಮಾಂ . 


ಪಮ ದಾಪಾಸೋರಿ ಸೀರ Fo re ದಪಮರಿಗಾೋರಿಸಾ 


ಪಾ. '. ಲ ಯ ಮಾಂ. ಬ. ಹ. ದೀ. ಶ್ವರ 
ಪೀ ದಾೋರಿಸೋರಿ ದಸಾಪ ದಾನೀ ದಪಮರಿ ಗಾ €ರಿಸಾ: 


ಪಾ ಲಿ .ತ ಭು. ವ | ನೇ... . ಶ್ವರ 


ಪೀ ದರಿಸಾ ರೀಗಾ ರಿಸದಾ ರಿಸದಾ | ದಾನೀ ದಪಮರಿ ಗೋರಿಸಾ| 


ಪಾ ಲಿ.ತ ಭು. ವ. (ಪಾಲಯಮಾಂ) 
ಅನುಪಲ್ಲವಿ 

ಸಾಸಾಸಾಸೀ ದಪರೀಸಾ|ಸಿದ ದರಿಸಸೆ ದಾ ದಸದಸ ಪದುಪ ಪೋ 

ವಿಲ ಸಿ ತ ತಂ..ಜ 


ಪು ರೀ... ಶ್ವ ರ. 


ದರಿಸಾ ರಿಗ ರಿಸಸದೀನೀ ದಪಾ| ಮಪದಾನೀ ದಪಮರಿ ಗಾರಿಸಾ 


ಮ ನೋ. ಪ ಹರ 


ಯಕಿ 


ಬೃ ಹ .. ನ್ನಾ 


ಜು ಬ ಚ ಸರಾ ನ್ನ 


_ಗಾನವಿದ್ಕಾ ಪ್ರದೇಶ್ವರ 


ಕೀರ್ತನ ಕುಸುಮಾಂಜಲಿ | ೫ 


ದಪದರಿ ಸಾರಿಗ ರಿಸಸದೀನೀ ದಪಾ | ಪಾದಪ ಮಪದನಿದಪದರಿ ಗೋರಿಸಾ 


ಬೃಹ .. ನ್ನಾ ,.. ಯಕಿ |ಮ ನೋ. ಫು . ಹರ 
(ಪಾಲಯಮಾಂ) 
ಚರಣ 
ದಾೀೀದಸದಾ ದಸದಸ ಪದಾಪ ಪಾ ಪಮರೀರೀ ಪಮರೀ ಗಾ ಂರಿಸಾ 
ದೀ ನ ಜ ನ ವ. ನ ಶಂ ಕರ 


ರಿಸಪಾೋ ಪಮ ದಾ ದಾಸದ ಪದೇಪ ಪಾದಪರೀಸಾ 


ದಿ.ವಾ ಕ ರಾ. ಗ್ಗ ಶ_ ಶಿನೇ . ತ್ರ 


ಪಮರೀ ಗಾೋರಿಸಾಪಾರೀ 


ದಪಸಾ ರೀಸಾ ರೀರಿಪ 
ಸೇ. . ಕ ವಿತ ವರ 


ಣಾ. ನ ವ ಸುರ 


ಸಾ ರಿಸೆಸಾ ಸದಸದದಾ ಪೋಮ ಪಾ | ಮಾದಾ ಪಮರೀ ಗಾ ರಿಸಾ 


ಮ ಹೇ ಶ್ವರ 


ದಾ. ನ. .ನಿ ಪು ಣ 


ನೀದಪ ರಿಮಪಪ ದಪರಿಸ 
ಮಾನಿತ ಗುರುಗುಹ ಸೋದರ 


ಸಾರಿಸಾಪಾ ಪದರಿಸದ 


ದಪದಸಾ ರಿಸರಿರಿರಿ ಪಮರೀ| ಗಾರಿಸ ದಸದಪ ಪಮಪದ 


ಮೇಶ್ವರಿ ಶುಭಕರ ಹ ರಹರ 


ಸ ನ್ನುತಾನಂ ದಕರ ಪ. ರ (ಪಾಲಯಮಾಂ) 


೫೪. ಕೀರ್ತನ ಕುಸುಮಾಂಜಲಿ 


ಪಿಂ ಅಗಸ್ತೀಶ್ವರಂ 


ರಾಗ : ಲಲಿತ | | | KN ಮಿಶ್ರಛಾಪು 
(15ನೇ ಮೇಳದಲ್ಲಿ ಜನ್ಮ) | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಮಪದನಿಸ ಅ:ಸನಿದಮಗರಿಸ 


ಶುಅಂಶು ಶುಕಾ 


ಪಲವಿ 


ae) 


ದಾಮಾೋ ಗರಿಸಾ 


ಆ ರಾ. ದ 


4 


ಸೀ ಸನಿದಾ ನೀ | ರಿಸ ಸು ರಿಸರಿಗ 


ಶ್ವ ರಂ 


ಸನಿದಾ ಮಾ ಮಗರೀಸಾ 


ಮಗಮಾ ಗಮದನಿ ಸಾ 
ಅ ಗ 


ಶ್ವ ಥರ 1118 


ಮಗಮಾದನಿ ಸಾರಿಸ ಕ ದದಮಾ ಸ್ಯ 


9 
ಜ್‌ 


ಸನಿಗರಿಸಾ ಸನಿದಾ ನೀ | ರಿಸಸಾ ರಿಸರಿಗ 


ಯೇ. ಹಂ. 


ಆ. ರಾ ಧ 


ಅ ಗ ಸ್ತಿ ... ಶ್ವ. ರಂ 


ರಿಸ ಸಾ ರಿಸರಿಗ 


ಸನಿಗರಿಸಾ ಸನಿದಾ ನೀ 
ಯೇ . ಹಂ 


ಆ, ರಾ... ಧ 


ಮ ಮಗರೀ ಸಾಸಾ ೀ ಸನಿಸರಿ ಸನಿದಾ 


ನಿದಮಾ ಮಮ ಗಮ | ದೀ | 


ಹರಂ. ಸ ೨ ದಾ. ನಂ ದವಲ್ಲೀ ಶಂ 
(ಅಗಸ್ತೀಶ್ವರಂ) 
ಅನುಪಲ್ಲವಿ 
ನೀದಾಮಾ | ಗರಿಸರಿಗಮಾ| ಗಮದಾೋ |ರಿಸಾಸಾನೀ |ಸರಿಗರಿಸಸಾ 
ವೇಶಾ.ಕ ರಂಗ ಜನನೀ ವಿ ಲಯ 


ಜ ಗಜ್ಜೇ ಕ್ತ ಎ ಪಡಿ 


ಕೀರ್ತನ ಕುಸುಮಾಂಜಲಿ | 4 | ೨9% 


ನೀದಾ ದನಿಸಾರಿಸ ಸನಿ | ದನಿನಿದ ಮಾಗರಿ ಗಮಾ | ಮಾದಾನೀ 
ಜ ಗ ಜ್ವೀ. ವೇ ಶಾ ಕರಂ! ಜ ನನೀ 
ರಿಸಾಸಾನೀ | ಸರಿಗರಿಸ ಸಾ | 
ವಿ ಲಯ([|ಕ .. ರಂ 
ರೀಗ ಮಗರಿಸ | ಸನಿದಾ ಸನಿಗರಿಸಾ| ಸಾಸ ನಿದನಿದ ಮಾ |ದಮಗರೀಸಾ 
ನಗ ಜಾ. ಹ್ಲಾ.ದ ಕ ರಂ. ನಂದೀ . . ಶಂ |ಶಂ. ಕ ರಂ. . 

| (ಅಗಸ್ತೀಶ್ವರಂ) 

ಚರಣ 

ಸಸನಿದಮಾ | ಮೋ ಮಾದಗ ಮಾ | ಗಮ ದಾನಿದ ಮಾ | ಮಾಮಗರೀ ಸಾ 
ಜಲನಿ. ಧಿ ಪಾ ನಾ ರ್ಥಂ| ಕಲ ಶ ಜೇ ನಾ ರ್ಜಿ ತಂ 
ಸಸ ಮಗರೀ ಸೋ | ಸನಿದಾ ನಿ ಸನಿಗರಿ ಸಾ | ಸಾಗಮೋದ |ಮೋ ಸನಿ ದಮಾ 
ಜರ ಭಾ ದಿ ನು. ತಂ|ಜಾಹ್ನವೀಧ॥ರಂ ಮ್‌ 
ಮಾಮಗರೀ ಗಾಮಾ | ಮದಾ ದಗಮಾ | ಗಮಾ ನಿನಿದನಿ | ನಿದಾ ದಗಮಾ 
ಕ ಲಿ. ಕಲ್ಮ್ಲ|ಷಾ ಪಹಂ |ಕಮನೀ ಯ (| ವಿ. ಗ್ರಹಂ 
ಮಗ ಮದ ಮಗಮದ |ಗರೀ ಗಾಮನಿ | ದಮಾ ಗರಿಸಾ | ಗರಿಸ ಸದನಿಸ 
ಸು ಲ ಲಿ ತ ಗುರು ಗುಹ. ಜನ ಕಂ ರ ಕ್ಷಿತಧ ನಿಕಂ 


ಸನಿದಮಾಗ ರೀಗಾಮದಮಾ | ಮದಾಮಗರಿ ಸನಿದಾನಿರಿಸಾ 


ಜಲರುಹಾಪ್ತಚಂದ್ರಾಗ್ನಿದೃಶಂ ಜಟಾ ಜೂಟ ಮೀಶಾದ್ರೀ ಶಂ 


ಮಗರಿಸ ಗಮದನಿ ಗರಿಸನಿಸಾ| ಗರಿಸೆದಾನಿ ದಾಮಗ ಮನಿದಾ 


ವಲರಿಪು ವಂ. ದಿತಜಗದೀಶಂ॥ವಾಂಛಿತಾರ್ಥ ದಾಯಕ ಮನಿಶಂ | (ಅಗಸ್ತೀಶ್ವರಂ) 


೫೬ | ಕೀರ್ತನ ಕುಸುಮಾಂಜಲಿ 


೨೧ ಕಾಶಿ ವಿಶ್ವೇಶ್ವರ | 
ರಾಗ : ಕಾಂಬೋಜಿ | ಖಂಡಲಟ್ಟತಾಳ 
(28ನೇ ಮೇಳದಲ್ಲಿ ಜನ್ಮ ಭಾಷಾಂಗರಾಗ) | | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಮಪದಸ ಅ:ಸನಿದಪಮಗರಿಸ | 
ಚಅಂಶು ಚೆ... ಕ್ಕೆ 
ಪಲ್ಲವಿ 
€€ಸಪದಾಸಾೋ | ಸಾಸನಿ ದನಿದಾ ನಿದ ನಿಪ ನ | ಪದಾೀ | ನಿದನೀ 
ಕಾ ಶೀ ವಿ ಶ್ವೇ ಶ್ಚ ಥ್ರ, 


ಪಾಪದ ದಪ ಪದಾ | ನಿದನೀ ದಾ ದಾನಿದ ಪಾ 


ಏ ಹಿ ಮಾಂ ಪಾ ಹಿ. | 
ಪಸ ಪದಪಾ ದಮ ಮಗಮರಿ|ರೀಪಮ ಗಾ ಮಗಮರಿಗಸ |ದಾನಿನಿ ದಾ|ನಿಪದಾ 
ಕ ರು . . ಹಾ. ನಿ ಧೇ ಸ ನಿ 
ಸಾಲೀ ಗರಿಗಾ । ಮಗರೀ ಸಾಮಾ ಗೀಮ ಪಾ | ಮೋಪ ದಾ| ಪದ ರಿಸ 
ಧೇ ಹಿ | ಮು ದಂ | ದೇ ಹಿ. 
ಸನಿ ಪಾದಾಸೀ ಸಾಸನಿ ದನಿದಾ ನಿದ ನಿದದಪ | ಪದಾ | ನಿದನೀ 

ಕಾ. ಶೀ ವಿ... ಶ್ವೇ ಶ್ಚ. ರ್ರ ಸ 
ಪಾಪದ ದಪ ಪದಾ | ನಿದನೀ ದಾ ದಾನಿದ ಪಮಗಾ | ಪಮಗಾ 
ಏ . . ಹಿ ಮಾಂ ಪಾ | ಹಿ | | 
ಪಸ ಪದಪಾ ದಮ ಮಗಮರಿ | ರೀಪಮ ಗಾ ಮಗಮರಿಗಸ | ದಾನಿನಿದಾ|ನಿ ಪದಾ 
ಕ ರು . .. ಣಾ. . ನಿ ಧೇ ಸ; ನ್ನ 


ಸಾಲೀ ಗರಿಗಾ | ಮಗರಿಸನೀ ಹ | eeee 


ಧೇ ಹಿ. . 


ಕೀರ್ತನ ಕುಸುಮಾಂಜಲಿ 4 | | | ೫೭ 


ಅನುಪಲ್ಲವಿ 
ಮಾೀೋ ಮಪಮಾೇ | ಮಗ ಮಪಾ€ 6 ಪಮಮಾ | ಪಾ ಎನ್‌ 
ಕಾ ಶೀ ಕ್ಷೇ ತ್ರ ಸ ದೃ | 
ದೀ ದಸಸೇೇ | ಪೀ ದನೀ ನಿದ ದಾ| ಸೋ ಗರೀ 
ಶಾ ಧಿ ಕ ಫ ..1!ಲ ಥು: 
ಗರಿಗೀ ಮ ರಿಗರೀ ರೀ|ರಿಸರೀ ರಿಗ ರಿಸಸಾ | ನಿನಿದಾ | ನಿಪದಾ | 
ಗೆ ರ್ತ. ತೀ . .. ಪ್ರ ವಾ 
ದಾಸೋಸಪಾೋ | ಪಾನಿದ ನಿಪದಮ | ಮಗಮರಿ | ಗರಿಗಸ 
ಸ . ಕ್ತ ವಿ... ಶ್ಚಾ. . ಸ 
ಸಾಮಗ ನಿದಾಪಮಗ OO "ದಸಾ | 
ದೇಶಿಕ ಕಟಾಕ್ಷೇ. ಣ |! ದ . ರ್ಶಿತ ದೇ ವತಾಸಾ ರ್ವಭೌ |! ಮಮಹಾ 
ಗರಿಸ ಸನಿದ ಮಾಗಮ | ಪಮದಪ ಸಾರಿಮಾಗ |ಪಾದರಿ | ಸಾಸನಿ ಜಟ 
ದೇವ ದೇವ ದೇವದೇ! .ವನುತ ದೇವರಾಜ | ಪೂಜಿತ! ದಕ್ಷಿಣ ಕಾ .. ಶೀ) 
ಚರಣ 
ಸಾಪೀ ಪಮಗಾ | ಪಮ ಪಾದಾದಾೋ| ನಿದನಿದ | 
ಭವ ರೋ. ಗಹರ ಚ ತು |ರ.. 
ದ್ವೀಪ ಮಾಪ ಮಾಗಾ ಪಾಮಪ |ಪಾ ದನಿ ದಮಮ ಪಾದಮ[|ಮಗಮರಿ[ಗರಿಗಸ 
ವೈ ಕ ಸೃಷ್ಟಿ + ರ್ಕ ° 1ಲಿಂ | . ಗ ಎವಿ... !ಭೋ.. 
ಸೀ ದನಿಪಾ |ದಾ ಪಾದಸಸಾ ಗರಿಗಾ ರಿಸಾ 
ಭ ದ್ರ... 1ದಾ . ..ಯ ಕಾಂ. 
ಸೀ ಸನಿ ನಿದ ದಸಾ| ಸೀ ಮಪಮಾ ಮಗ ಗಾ | ಪಾಮಾ |ಮಪಾೋ 
ಭೋ ಜ ಕ ರ. ವಿ. ಭೋ . 


8 


ಹುಬ ಹು SN ANS A ಹುಖಷಮ ಹಹ 


ರ್ರ ಟ್‌ ಆಫ್ಟ ಈಐ್‌್ಚಲ್ಸಲಕ್‌್‌್‌್‌್‌ ್ಪ್ಚಫಲಆಘಆಆಎ।ಆ ಹ್ಮ ಹಾ ೪ 


9 
ರೀಸಾೀೋನಿದನೀ ಪದಾ 
ಕುವ ಲ ಯಾ. 


ಚ. ವದ. 


€ದಾೀ ಸಾ 


ಕು ಷ 


© 


ಗ .ರ್ತ ತೀ 


ರ ವಿ`ಶ ಶಿ ವ 


ಪಮಗಾ ಮಗಮುಪಾ 


ತ್ರ ವಿಶಾ 


ಸನಿದಾ ಸಾಸಗರೀ 


ಕ ವಿ ಜನಾ. 


ದರಿಸಾ ಸನಿದಾ ನಿದಪಾ 
ಕ ಮನೀ . ಧಿ | 


ಸನಿದ ಗರಿಗಮಾ ಮಗ | 
ಭುವನ ಭರಣಭೂ ತಗ 


ಪಾೋದ ಪಮ ಮ 
ದಿ 


ಕೀರ್ತನ ಕುಸುಮಾಂಜಲಿ 


ಮಪಾೇ 


ನ ಸ್ಸ ಯಂ ಭೋ 
ರೇ ಗಮಾ ಗುರೀ ಗೆರಿಸಾ | ನಿನಿದಾ| ದಪದಾ 
ರೋ. . ಗಾ ಪ.ಹ 
ದಸ ದಪಪಾ ಸಹವ | ಮಗಮರಿ | ಮಗರಿಸ 
ರ್ಥ ಶಂ. ಭೋ . 
ರೀಸಾಮಾಮಾಮಗ | ಮಪಾ ಮಾ ಮಪ ದಾ ಪಾ | ಸಾಸನಿ |ದಪನಿದ | 
ಕ ಬ್ದ ನೇ . ತ್ರ !ಸುಚ ರಿ 
ಪದಾ ದಾರಿಸ ನಿಪ | ದನಿನಿದದಾ | ಸೋ 
ಲಾ ಜಟ ಈ ಛ ತ್ರ. 
ಸಮಾ ಗಾರಿ ಗರೀ ಸರಿ| ಸದನಿನಿ | ದಪದರಿ 
ದಿಸ. . ನ್ನು ತಿ ಪಾ . ತ್ರ 
ಮಗಪದ ಸಾ ನಿದನಿಪದಮ | ಮಗಮರಿ | ಮಗರಿಸ 
ಗಾ. . ತ್ರ ಚಿ... ನ್ಮಾ ತ್ರ 
ಮನದಾ ನಿದ ಪಮ ಗಪದ |ಸನೀನಿ | ಪದರೀ 
ಣಪತೇಭವ ಹ ರ ನತ ವಿಧಿ ಶ್ರೀ ಪತೇ 
ದನಿಪಾ ರಿಸಮಗ ಪಮ| ದಪ ದಗ |ರಿ ಸಾಸ 
ಸತ ಚಿ..!ತ್ಸ ಭಾಪ 


ಸರಿಗಮಗರಿ ಸನಿದ ಚ್ಟ 
ಶಿವಗುರುಗುಹ ಜನಕ ಪ 
ಸನಿನೀ ನೀಪಾದಾಸಾ 


ತೇ... ಕಾ. ಬ ಡಿಲಿ ಸಃ 


ಶುಪತೇ ನವಮಣಿ ವಿಲ 


ಕೀರ್ತನ ಕುಸುಮಾಂಜಲಿ | | ೫೯ 


೨೨ ನಂಜುಂಡೇಶ್ವರ | | | 
ರಾಗ : ಅಭೋಗಿ ಆದಿತಾಳ 
(22ನೇ ಮೇಳದಲ್ಲಿ ಜನ್ಮ) ಕವಿಲಿಂಗನ ಸ್ವರವಚನಿ 
ಆ:ಸರಿಗಮದಸ ಅ:ಸದಮಗರಿಸ 

_ಚಸಾಶುಚ 
ಪಲ್ಲವಿ 


ೀಗಮಾದಸಾ ದಮಗರಿ ರೀ 


ಮೋ. 


ರಿಗಾದಾದಸಾ 


ನಂ. ಜುಂಡೇ. ಶ್ವರ | ನಿಮ ಗೇನ 


ೀಗಮಾದದಾ ಮದಸ ಸ| ದರಿಸದೇಮ 


ನಂ. ಜನ ಗೂ. ಡಪ 


'ಗರಿ ಗಮಮಗ | 
ರಂ ಜಿ ನ 


ಮೋ 


Dee 


ಮೊ 


ರಿಸ ಗಮಾದಸಾ ದಮಗರಿ |ರಿಗಾದಾಧಸೇ 


ನಿಮಗೆೇನ 


ನಂ.ಜುಂ ಡೇ.ಶ್ವರ 


€€ಗಮಾದದಾ ಮದಸರಿ | ಗರಿರಿಸ ದಾ | ರಿಸದಮ ಗಮಗರಿ 


ನ ಮೋ ನ. ಮೋ 


ಹಾ 
2 


ಟೋ pd as 
| ಚರಣ ೧ 
ೀಮಾಮಮಾ ಮಮಮಮ [ದರಿಸೆ ದಾಮಾ 


ನಿ ಗ ಮ ಗೋ 


ಮಾಗಾರಿಗಮಾ | 


ನೀ ಲಕಂ ಧರನಮೋ ಚರನ. ಮೋ 


€ಗಮಾದಾ ದಾರಿಸದಾಮಾ |  ಗಮಾದದಾ 


ಪರಮನ 


ಸಾ 


ಮೋ 


ಫಾ ಲಾಂ ಬಕ ನಮೋ 
ಸರಿದಸ 


ದಿತನಮೋ 


(ದಾಸಾ ರಿರಿರಿರಿ ಸಮಾಗರೀ 


ಶೂ ಲಾಂ ಕಿತನನೋ ಸುರ ರವಂ 


೬೦ | ಕೀರ್ತನ ಕುಸುಮಾಂಜಲಿ 


ೇಗರೀಸಾ€ ಸದರಿಸ ದಾಮಾ | ೇದರಿರಿಸದಾ ಮಮ ಗಮಗರಿ ಸರಿ 
ಲೀ ಲಾ ತ್ಮ ಕ ನಮೋ ಲ ಲಿ ತಾ ತ್ಮ ಕ ನ ಮೋ 
(ನಂಜುಡೇಶ್ವರ) : | 


ಚರಣ ೨ 


ಗಂಗಾಧರ ನಮೋ ಗಜಮುಖ ಪಿತನಮೋ 
ಮಂಗಳ ರೂಪನಮೋ ಮಹಿಮಾಂಗ ನಮೋ 
ತಿಂಗಳಧರ ನಮೋ ನ ತ್ರಿಪುರ ಸಂಹರ ನಮೋ 
ವರಕವಿ ಲಿಂಗನೊಡೆಯ ನಮೋ ನಮೋ ನಮೋ ॥ 


ಚರಣ ೩ 


ಉರಗಭೂಷಣ ನಮೋ ಉದರಕೇಶವ ನಮೋ 
ಗಿರಿಧರ ನಮೋ . ಗಿರಿಜೇಶ ನಮೋ 
ಕರುಣಾಕರ ನಮೋ  ಕಪ್ಪನಿಪತಿ ನಮೋ 
ವರಕವಿ ಲಿಂಗನೊಡೆಯ ನಮೋ ನಮೋ ನಮೋ ॥ 


ಕೀರ್ತನ ಕುಸುಮಾಂಜಲಿ 


ರಾಗ : ಸಾರಂಗ | 
(65ನೇ ಮೇಳದಲ್ಲಿ ಜನ್ಮ-ಭಾಷಾಂಗರಾಗ) 


ಆ:ಸರಿಗಮಪದನಿಸ 


೨೩ ಏಹಿ ತ್ರಿಜಗದೀಶ 


ಅ:ಸನಿದಪ ಮರಿಗಮರಿಸ 


ಚಲಂಪ್ರ ಚ ಕಾ ಶು 
ಶೆ ಪಲ್ಲವಿ 
ೀೇಪಪಾಪಾ | ಪಪಾ ಮಪದನಿ॥ ಸೀ ೀದಪಪ | ಮಾದಪಪ 
ಏಹಿ ತ್ರಿ | ಜಗ ದೀ ಶ ಶಂ | ಭೋ 


ೀಗದ ಪಾಪಾ 


ಪಾ. ಹಿಪಂ[ಚ ನ. 


ಗಮಾ ರಿ ರಿಸಾ ಸ ಸದ ಮದಪಪ ಮದಪಪ 
ಶ ¥ 41 ಶಂ | ಭೋ ಮಾಂ. 

ಅನು ಪಲ್ಲವಿ 
(ಸಾ ಸಾಸಾ ಸಸಾ ಸಾಸಾ | ಸನಿಸಾ ಗಾರೀ | ಸರಿಸಸಾನಿ ದಪದಾ 
ವಾ ಹಿದೀ ಶ ರಿಪು ನು ತ ಶಿವ ಸಾಂ 
ೀದರಿ ಸಾಸಾ [ನನ ದನಿಸರಿ ಸೀ ನಿಸದಾ ಪಪ 
ದೇ ಹಿತ್ವ ದೀ ಯ ಕ ರಾ ಬ್ಬ . ವ|| ಲಂ. . 
ಸ (ಏಹಿತ್ರಿಜಗದೀಶ) 

ಚರಣ 

(ಪಾ ಪಾಪಾ | ಪಪಾ ಮಪದನಿ | ಸ್ವೀ ಸದಪಾ | ಮಾದಪ 
ರಾ ಜಶೇ|।(ಖರ ಕ ರು. ಣಾಸಾ..॥ಗ . ರ 


ಪಾದಪಮರಿ ಗಮಪದ ಪಮರೀ 


ಬ್‌ 


ದದಪಮರೀರೀ ಗಮರೀೀ 


೬೧ 


ಮಿಶ್ರಛಾಪು 
ತ್ಕಾಗರಾಜರು 


ಪಮರೀೀಗಾ 


| 


ಬಂ. , 


ಪಾ ಪಮರೀಗಾ 


| 


೬೨ | ' ಕೀರ್ತನ ಕುಸುಮಾಂಜಲಿ 


ಗಗನಿದಪದ |ಪಮರೀೀ ಗಮಪದ ಪಮರೀ |ಗಮ ರಿಸ ಸಾeeeee eeee 
ರಾ ಜಾ. .ತ್ಮ ಜಾ Ba ಮ್ಮ್ಮ್‌ ಣ 
` ಅನು ಪಲ್ಲವಿಯಂತೆ : 


ರಾಜ ರಾಜ ಪರಿಪೂಜಿತ ಪದ ತ್ಕಾಗ 


ರಾಜ ರೂಪ ವೃಷ ರಾಜಾಧಿರಾಜ (ಏಹಿತ್ರಿಜಗದೀಶ) 


ಚರಣ ೧ 
ಗಂಗಾಧರ ಧೀರ ನಿರ್ಜರರಿಪು | ಪುಂಗವ ಸಂಹಾರ | 
ಮಂಗಳಕರ ಪುರಭಂಗ ವಿಧೃತ ಸುಕು | 
ರಂಗಾಪ್ತ ಹೃದಯಾಬ್ದ ಭೃಂಗ ಶುಭಾಂಗ ॥ (ಏಹಿತ್ರಿಜಗದೀಶ) 


ಚರಣ ೨ 


ವಾರಣಾಜಿನ ಚೇಲ ಭವೋದಧಿ । 
ತಾರಣ ಸುರಪಾಲ | 


ಕ್ರೂರಲೋಕಾಭ್ರ ಸಮೀರಣ ಶುಬ್ರ ಶ । 
ರೀರ ಮಾಮಕಾಘಹರ ಪರಾತ್ಪರ ॥ (ಏಹಿತ್ರಿಜಗದೀಶ). 


ಕೇರ್ತನ ಕುಸುಮಾಂಜಲಿ | | ೩ 
೨೪ ನಾಗಲಿಂಗಂ 

ರಾಗ : ಮೋಹನ | | ಆದಿತಾಳ 
(28ನೇ ಮೇಳದಲ್ಲಿ ಜನ್ಮ) | | ಮುತ್ತುಸ್ವಾಮಿ ದೀಕ್ಷಿತರು 


ಆ:ಸರಿಗಪದ ಸ ಅ:ಸದಪಗರಿಸ 
ಚ ಅಂ ಚ 


ಪಲ್ಲವಿ 


ಸಾ ಸೀದ ದಸದಾ ರಿಸಸಾ ದಪಪಾೀ | ಗಪಗಾ ಪಾದಸ ದಾಪಾ 


ನಾ ಗ ಲಿಂ. ತ್ತ ಗಂ 


ಸ ತ ತಂ ಳಿ 
ಸಾರಿಸ ಸಾಸದ ಸಾರಿ ಗಾ ರೀಗಪಾಪಾ | ಪಾದಸ ದಸದಪ ಪಾದಪ 
ನಾ ಳಿಮ ರೂ. ಪ . ಪ್ರ|ಪಂ ಚಾ ತೀ 
ಪಾ ಪಗ ಗಪದರಿ 
ಲಿಂ ಗಂ (ನಾಗಲಿಂಗಂ) 
| ಅನುಪಲ್ಲವಿ 


:ಸಾರಿಗ ರಿಗರೀ ಸಾ ಸದರಿಸ ದಸ ದಪದಾ | ಪಗಪಗ ಪಾದಸ ದಪ ಪಾ 
ಶ್ರೀ ಎ ಗ ಈ. ಸ್ಥಿ | | 
ಪಗ ದಪಪಗಾೋ ಪದರಿ 


ಕ್ರ ಫಿಕ 1. ಗಂ 


(ನಾಗಲಿಂಗಂ) 


ಹ ಯಯ ಹಹ್ಮ್ಕ್ಸ್ಧ್ಲ್ಸ್ಸ್ಸ್ಟ್‌ಹಕಹ  ು ಫ್‌ 


೬೪... 3೬ .. ಕೀರ್ತನ ಕುಸುಮಾಂಜಲಿ 
ಚರಣ | | 
ಪಗಗಪ ಪದಾಪ | ಗಗದಪ ಗಗರೀ 
ತ ಸಾ ¢ 


ಬಿರಿ ಬ ದೂ 


೦ 
2 
೩೬ 
128 
3 
೦ 
2 
2 


ಪಾದಪ ಪಗಗ ಪೋ 


ದ ಷಾಕಠಿ WN SCS 


೦ . ತ ರ ಹಿ ತ ಲಿಂ. . .71೦ ,. ., 


i 


ದಪಪಗ ಪದ ಸಾರಿ ಗಾ ಗರಿ ಸಾರಿಗ ರೀಗ ರಿಸಸಾ 
ಲ 


ರ ಣಾ.. «ತೆ 


ಟ್ರ 


ಲಿಂ. ತು ರಿ 


ಸದದರಿ ಸಾ ಸಾರಿಗೆ ರಿಸ ಸದ ದಪಪಗ 


ನೀ. ಲ ಕಂ. ಠ. ಸ್ವಯಂ. 


ಗಗ ಪಾದಸ ದಪಗರಿ 


ಲಿಂ. “DE 4 


ಗಾಗಾ ಗಗಗ ಗ ರಿಗಪಗಪಾಪಾ | ಗಾಪದಾದಪದ |ಪದಸದ ಸಾಸಾ 


ನಾಗೇಂದ್ರವಿನುತ ಶಂ.ಕರಲಿಂಗಂ | ನಾರ ದಾದಿನುತಂ|ನಂ ದಿತು ರಂ ಗಂ 


ದಸ ಪಗದಪ ಗರಿ 
ಹನ ಕರಲಿಂ. ಗಂ. 


ಸದಸಾರಿ ಗರಿಗೆ ಗರಿಗಸ ದಸಪದ | ಸಗರಿಸ ರಿಸದಪ 


ವಾ ಗೀಶವರದ ಗುರುಗುಹ ವಂದಿತ |ಸುಂದರ ಶಿವಮೋ 


(ನಾಗಲಿಂಗಂ) 


] ಕೀರ್ತನ ಕುಸುಮಾಂಜಲಿ | | ೬೫ 


| ೨೫ ಮಹಾದೇವೇನ ಪಾಲಿತೋ ಸ್ಮ್ಯಹಂ 
ರಾಗ : ದೇವಮನೋಹರಿ | ; ಆದಿತಾಳ 


(22ನೇ ಮೇಳದಲ್ಲಿ ಜನ್ಮ) | | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಮಪದನಿಸ ಅ:ಸನಿದನಿಪಮರಿಸ | 
ಚಶು ಚಕ್ಕಿ | 
ಪಲ್ಲವಿ 
ಮಾಪಾ£€ ಪಮರೀ ರಿಮರೀಸಾ ಪೀ ಮಾರೀ ೀಳಪಮಪಾೀ 
ಮಹಾ ದೇ ವೇ. ನ|ಪಾ ಲಿತೋ ಸ್ಮ ಹಂ 


ಮಾರೀ ರೀಪಮ ಮಪಾ ನಿದನಿೀ ಸಾ€ೀ ಸನಿದನಿ 


ಪಮರೀೀ ಗ 


ಮಹ ನೀ ಯ . ಸಾ. ಮ್ರಾ ಜ್ಯ ಪ್ರ ದೇ. ನ 
'ಮಾಪಾ£ ಸನಿದನಿ ಪಮರೀ ಸಾ ಪೀ ಮಾರಿಮ | ಪಮ ರಿಮಮಪಾ 
ಮಹಾ ದೇ. ವೇ... ನ! ಪಾ ಲಿತೋ ಸ್ಮ ಹಂ 
ಮಾರೀ ರೀಪಮ ಮಪಾೇ ನಿದನೀ | ಸಾರಿ ಸನಿದನಿ ಪಮರೀ ರಿಮಪಾ 
ಮಹ ನೀ. ಯ ಸಾ ಮ್ರಾ ಜು. | ಪ್ರ ದಳ ನ 
ರೀಸಾ ೇ ಸನಿದನಿ ಪೀೋಮಾ ಪೀ ಮಾರೀ ೀೇಪಮರೀಸಾ 

ಮಹಾ ದೇ ವೇ ನ ಪಾ ಲಿತೋ ಸ್ಮ ಹಂ 

ಅನು ಪಲ್ಲವಿ 


ಪಮಪಾೀ ಸನಿದನಿ ಸೀರೀ | ಸರಿಮಾ ರೀಸಾ |“ ಸನಿದನಿಪಾ 


ಮ ಹಾ ಕ್ಕೆ ಲಾ ಸ |ಗಿ ರಿ ವಿಹಾ ರೇ. ಣ 

ಸಾರಿಮ ರೀಸಾ ನೀದಾನೀಸಾ | ಸನಿದನಿ ಪಾಮಾ | ರೀಮಾಪಾದಾ | 

ಮಾ. ನಿತ ಗುರುಗು ಹ|ಸ ನ್ನುತ |ಪ ದೇ .ನ 
ಚಿಟ್ಟೆ ಸ್ವರ 


ಮಪಮರಿ ಮರಿಸರಿ ಮಪದನಿ ಸ ಸರಿಮ ಪದನಿಸ] 


ರ ಪಮರಿಸ| 
ರಿಸನಿಸ ನಿದನಿಪಮರಿಸರಿ ಸನಿರಿಸ | 


ನಿ 
ನಿದನಿ? ಮರಿಸರಿ| 
(ಮಹಾದೇವೇನ) 


ES ET 


ಆ ಹಾಕ ಚರ್ಸಕು 


ಜಾ ್ಟ ಫ ್‌ ಾ © 


ಪಂ ಚಾ ಕ್ಷ.ರ. ಮಂ... |ತ್ರ ಸ್ವ.ರೂ ಪೇ . 
ನೀದಾನೀಪೋ ಮಾಮಾರಿ(| ರೀಮಾಪಾನೀ | ದಾನೀಸಾಸಾ 

ಪಾ ರ್ರ ತೀ. ಮನೋ. ಲ್ಲಾ. ಸಕ ರಣೇ. ನ 
ನೀದಾನೀಸಾ ರೀಮಾರೀಸಾ ೀ(ೀನೀದಾನಿ ದಾನೀಸಾರೀ 
ಪರಶಿವ ತ. ತ್ವ ಬೋ ಧಿತನಿ !ಪುಣೇ.ನ 


ಪರಮಶಾಂ ತ. ಸ್ವ [ರೂ ಪಾ. ತ್ಮ ಕೇ. .ನ 
ಪಾಮರೀಸಾ ಪಮಪದನಿಸ ದನಿಪ | ಮಾರಿಸ ಪಮಾರಿ |ಸ ನಿದನಿಸರೀಸ 


ಜಾ ಟ್‌ ಚರ ಲ AEN ೨27 (ಲ ತ ಕ್ಯ ಕಟ ಲಲ ಲಸ ಲ ಫ ಚಾಮ ರ ಕ್‌ ಕ್ಸ್‌ NT 


೬೬ | | ಕೀರ್ತನ ಕುಸುಮಾಂಜಲಿ : 


॥ ಚರಣ ॥ 


ಪಾೀಮಾೋ ಪಮರಿಸ ರೀಪಮ | ಪೋ ನಿದನೀ ೀ ಸನಿದನಿಪಾ 


ಪಾರೀಸಾಸಾೀ ಸನಿದನಿಸಾ ಸನಿದನಿ ಪಮರೀೀ| ಪಮರೀೀ ಸ 


ಪಂಚಭೂತಾ ಪ್ರಪಂ ಚಾ.ತ್ಮಕೇ ನ | ವಾಂಛಿತಫಲಪ್ರ !ದ ಚತುರತರೇಣ 


ಪಾರಿಸರೀ ಸರಿಮರಿಸ ದನಿಪಾಮ।ಪಾಸದಾನಿಪಮ|ರಿಮರಿಸ ರಿಮಾಪ | 


ಪಂಚಮಹಾ ಪಾಪೋಪ ಶಮನೇನ!ಪಂಕಜಾಸನುತ!ಗಂ ಗಾ ಧರೇಣ 


ಕೀರ್ತನ ಕುಸುಮಾಂಜಲಿ 


ರಾಗ : *:ರಭಿ 
(29ನೇ ಮೇಳದಲ್ಲಿ ಜನ್ಮ) 


ಆ:ಸರಿಮಪದಸ 


ಚಶು ಚ 
ಪಾೀಮಗರೀ ರೀೀೀ 
ಗೌ ರಿ ಶಾ 
ದಪಮಪ ಮಗರೀ 
ಗೌ , . ರೀ. ಶಾ 


ಸನಿದಪ ಮಗರೀ ಸನಿದಾ 


ಗೌ ರಿೀ. ಶಾ. 


ಮಗರೀ ಮಾಪಾೋದಾ 
ಗು. ರು ಗುಹಾ .ದಿ 


ಮಗರೀ ಸನಿದಪ ಮಗರೀ 
ಗೌ ರೀ .. ಶಾ. 


ಸಾೀೀ ಸನಿ ದಾಪಾೋಾ 


ಶೌ .ರರಿ ವಿ ಧೀಂ 


ಸಾ ಸನಿ ದಾಪೀೀ 
ಶೌ.ರಿ ವಿ ಧೀಂ 
ಸಾರೀ ಮಗರೀ ಸಾ 


ಶಂ ಕ್ರ ರೀ ಪ್ರಾ 


ಶಕ 


ಪಾಮಾಪಾದಾ ದಾಸಾೀೀರೀ 


೨೬ ಗೌರೀಶಾಯ ನಮಸ್ತೇ | 
ತ್ರಿಶ್ರತ್ರಿಪುಟತಾಳ 
ಮುತ್ತುಸ್ವಾಮಿ ದೀಕ್ಷಿತರು 


ಸನಿದಪಮಗರಿಸ 
ಕಾ ಅಂ 
ಪಲ್ಲವಿ 

ಸಾರೀಪಾಮಾ।ಪಾ€6 ಮಪ 

ಯನ ಮ. (ಸ್ತೇ ಶ್ರೀ 
ಸಾರೀಪಾಮಾ | ಪೋ « ದರಿ' 
ಯನ ಮ. ಸ್ತೇ ಶ್ರೀ. 
ಸಾ ದಾರೀಸಾ| ರೀ ಸ 
ಯ ನಮ .!ಸ್ತೇ ಶ್ರೀ. 


ಸ. ನ್ನುತ "ವರಾ. ಯ 
ಸಾದಾರೀಸಾ | ರೀ ಸಾ 
ಯ ನ ಮ ಸ್ತೇ 

ಅನುಪಲ್ಲವಿ 

ೀೀ ಮಪದಾ ಪಾ ದಾಸಾೀಸಾ | 
ದ್ರಾ. ದಿ ನುತಾ ಯ 

ೀಳ ಮಪದಾ ಪಾ ದಾಸಾ ಸ 
ದ್ರಾ. ದಿ !ನುತಾ. ಯ 


ೀೀಸಾ ದರಿಸನಿ| ದಪ ದಪಮಗರಿ 6 


ಣ ನಾ... . ಥಾ ಯ 


೬೮ ಕೀರ್ತನ ಕುಸುಮಾಂಜಲಿ 


ಸಾರಿ ಮಗರಿ ಪಾಮ ಪಾದ ದರಿಸನಿ ದಪಮಪ 


pepe wl 


ಶೂ.ಲಾ. ಯುಧಧರ ee ಯ 


(ಗೌರೀಶಾಯ) 


ಸೂರಿ ಜನೋಪಾಸಿ ತಾಯ 


ಚರಣ 


ದಾಸನಿ ದಾದಾ ಪಾ ದಾ ಮೋಪಾ | ಮಾ ಮಗರೀರೀೀ 


ಶುಕ ಸನ ಕಾ 


ಸಾ 4 ಘು ವ ಹಿ ತಾ. ಯ 


ರೀೀೀ ಮಗರೀ ಮಪದಪ!|ಮಗರೀ ರೀರೀ 


ಮಾ ಪಾ =| 


ಸುಂ ದ ರ ಮ ಯೂ ರ ನಾ ಧಾ ಯ 


ದಾಪಾಮಾಪಾದಾಸಾ | ರೀರೀ ಸಿದಾ ೀೀಸಾರಿೀೀರೀ 


ನಿ. ರ್ಮಲ ಹೃದ ! ಯವಿ ಹಾ ರಾ. ಯ 


ರೀ ಮಗರೀ ಸರಿ ಸನಿದಾ 
ನಿ . .ತ್ಮೆ ಶು . - ದ್ಧ 


ಕ್ರಾ... ಯ 


ಪಮಪ ಮಾಗರಿ ರಿಸರೀರಿ | - ಪಾ ದಸಸರಿ| ಮಗರೀ ಸರೀಸ | 


ಸಕಲ ನಿಷ್ಕ್ಠಳ ರೂಪಾಯ ಚ. ರ್ಮಾಂಬರಧರ EER 


ಮಗರಿರೀ ಸಸಾದಸಾರಿ | ಸಾನಿದಾಪ ಪದ | ಪಾಮ ರಿಮಪಾದ 


ಸುಖತರ ಪ್ರವರ್ತಕಾಯ!ಶುದ್ಧಚಕ್ರ ನಿಲ! ಯಾಯನಿ' ತ್ಮಾ ಯ [ 


೨೭ ಶ್ರೀ ಸಾಂಬಶಿವಂ' 
ರಾಗ : ಬಿಲಹರಿ | | °° ಆದಿತಾಳ 
(29ನೇ ಮೇಳದಲ್ಲಿ ಜನ್ಮ ಭಾಷಾಂಗರಾಗ) ಮುತ್ತುಸ್ವಾಮಿ ದೀಕ್ಷಿತರು 


ಆ:ಸರಿಗಪ ದಸ ಅ:ಸನಿದಪಮಗರಿಸ 
ಕಾ ಶು 


ಪಲ್ಲವಿ 


ಪಾಲೇ ದಪಾ ದಪಮಗ ರೀ 
ಶಿ 


ಗಾಪಮ ಮಾಮಗ (ಗಾರೀಗಪಾ | 
"a. | 


ಶ್ರೀ ಸಾಂ ಬ ವಂ |ಜಿಂ.. ತ ಯಾ 

ಗಪದಾ ಪದಸಾ ಸನಿದ ಪ ಮಗರೀ | ಗಾಪಮ ಮಾ ಮಗ | ಗಾರೀ ಗಪಾೋ 
ಶ್ರೀ ಸಾಂ ಬ ಶಿ ವಂ | ಚಿಂ... ತ ಯಾ ಮೃ ಹಂ. 
ಗಪದಸ ಪದಸನಿದಪದಪಮಗರೀ | ಗಾಪಮಮಾ ಮಗ | ಗಾರೀ ಗಪೋ 
ಶ್ರಿ € ಸಾಂ ಬ ಶಿ .ವಂ ಚಿಂ. ತ ಯಾ . ಮ್ಮ ಹಂ. 


ಸನಿನಿದಪಾ ಪಮ | ಮಗಗರಿ ಗಪಾ 


ಶ್ಯ ಸಾಂ ಬ ಶಿ .ವಂ ಚಿಂ. ತ ಯಾ . . ಮ್ಮ ಹಂ. 

ದಾೀ ಪಾೀಮಾ ಗಾರೀಗಾಪಾ ಮಾಗಾ ರೀ ಗಾಸಾರೀಗಾ 

ಗ ಣೇ ಶ ವರಗುರು | ಗು ಹಾದಿ ವಂ ದಿ ತ [| (ಶ್ರೀ ಸಾಂಬಶಿವಂ) 
ಸಮಷ್ಟೀಚರಣ. 

ಪಾದಾ ಸಾಸ ರೀ ಗಾ ರೀಸಾ ಸನಿದಾ ಪಾದಪ ಮಗ ಪಾದಾಸಾೇ 

ಭೂ ಸುರಾ ದಿ ಪೂ ಜಿತ ಮೃ ದು W ರ ಣಂ 


ಪಾದಾಸಾ ಸರಿಗಪಮಗ ರಿ ಸಸಾ | ಗರಿಸನಿ ದಪಮಗ | ಪಾದಾಸಾ 


ಭೂ ಸು ರಾ .ದಿ ಪೂ 


ಜಿತ ಮೃದು ಚ ರಣಂ 


ಕೀರ್ತನ ಕುಸುಮಾಂಜಲಿ | ; ೬೯ 


| 


೭೦ | | | ಕೀರ್ತನ ಕುಸುಮಾಂಜಲಿ 


ಪಾದಾ ಗರಿಸನಿ ದಪಾ ಪಾದಮ | ಮಗಗಾ ರೀ ಗರಿ ಗತ ಪ | 
ಭಾ ಗ ವ ತ ಪ್ರಮು ಖಾ. ದಿ ರ ಕ್ಸ ಣಂ 
ಪಾದಾ ಗರಿಸನಿ ರಿಸನಿದ ಸನಿದಪ ದಪಮಗರೀ ಗಾ ಪಾದಾ ಸಾ 
ಭಾ ಗವ ತ ಪ್ರಮು |! ಖಾ.. ದಿ ರ ಕ್ಸ ಣಂ 


ಪಸಾಪದಾ ಪರಿಸನಿದಪ ಪದಪಾ 


ದಾಸರೀಗ ಗಪ ೀಮಗರಿ ರಿಸನಿದ 
ವಾಸುದೇವ ಕುಬೇ | 


ಕಾದಿ ಭರಣಂ 


ವಸುಪ್ರದಂ ವರದಾ ಭಯ ನಿಪುಣಂ 


ಚಿಟ್ಟೆಸ್ವರ 


ಪದಪಮಗರಿ ಗಪಮಗರಿಸ ಸನಿದಪ |ದಸರಿಗಪಾ ಮಗ | ಪದಸನಿದಪಮಗ 


ರೀಗಪದಸ ಗಾಪದಸರಿ ಪಾದಸ |ರಿಗ ಪಮಗರೀಸ |ನಿದಪಮಾಗರಿಗ|. 


(ಶ್ರೀ ಸಾಂಬಶಿವಂ) 


`-ಕೀರ್ತನ ಕುಸುಮಾಂಜಲಿ : 


೨೮ ಚಿಂತಯಮಾ 
ರಾಗ : ಭೈರವಿ 
(20ನೇ ಮೇಳದಲ್ಲಿ ಜನ -ಭಾಷಾಂಗರಾಗ) 
ಆ:ಸರಿಗಮ ಪದನಿಸ ಅ:ಸನಿದಪಮಗರಿಸ 
ಚಸಾಶು ಚಕ್ಕೆ ಶು 


ಪಲ್ಲ 
ಸಾ ಸನಿದಾ ಪಾ ಗಾಮಗರಿಸ ರಿನಿಸಾೇ eee ಿಗಮಪಡನ | 
ಚಿಂ ತ ಯ ಮಾ| ಕಂದಮೂಲ ಕಂ ದಂ | 
ಸಾ ಸಿನಿದಪ ಪಾಸನಿ ದಪ ಮಗಮಪಪಮಗಾರಿಸ ರಿನಿಸಾೇ 
ಚಿಂ ತ ಯ ಮಾ ಕಂ ದಮೂ. . ಲ ಕಂ ದಂ.. 
ನಿಸಗಗರಿ ರಿಗಮಪದನಿ 
ನಿರಿಗರಿ ಸಿನಿದಪ ಪಾಸನಿ। ದಪ ಮಗಮಪಪಮಗಾರಿಸ | ರಿನಿಸಾೀ 
ಚಿಂ ತ. ಯಮಾ ಕಂ ದ ಮೂ. . ಲ ಕಂ ದಂ.. 
(ನಿದನೀ ಸಾ ೀರಿಗಮಪ ಪಮಗಾರಿಸ ಗಾಪಮ ಗಾರೀ ಗರಿಸನಿ ಸಾ 
ಚೇ ತ ಶ್ರೀ ಸೋ ' ಸ್ಕಂ 
' ಅನುಪಲ್ಲವಿ 

ೀ ಸಸಸಾ ರಿ | ಸಾರಿಸನೀ ದ ಪಾದನಿ ಪದ ಮ|| ಪದನೀ ದನಿಸಾ 

ಸಂತ ತಂ ಅ ಖಂ... 'ಡ ಸ. ಚ್ಛಿ - ದಾ ನಂ ದಂ 


eee ಸನಿದಪಮಗ 


ಕೀರ್ತನ ಕುಸುಮಾಂಜಲಿ 


೭೨ 

ರಿಸಸಸಸಾ ರೆ| ಸಾರಿಸನೀ ದ ಪಾದನಿ ಪದ ಮ[ಪದನೀ ದನಿ ಸ್ತರಿಗರಿ | 
ಸಂತತಂ ಅ ಖರ; ಡ ಸ. ಚ್ಹಿ ದಾ ನಂ ದ ಮ 

ಸಾರಿಸನೀ ದ ಪಾದನಿಪದ ಮ|| ಪದ ನೀ ದನಿಸರಿ 

ಕುಂ * ಡ ಸ ಚ್ಹಿ ದಾ ನಂ ದಂ 

ಸನಿ ಸಾರಿಸ ನೀ ದಪ | ನಿನಿದಪ ಮಗರೀ ರೀಗಮ| ಗಾರಿಸನಿಸರಿಗಮಪದನಿ 

ಸಾ ಮ್ರಾ ಜ್ಮ ಪ್ರ ದ ಚರ ಣಾ ರ ವಿಂ ದಂ | 

| | (ಚಿಂತಯಮಾ) 
ಚರಣ 

ಮಮಗ ಗಗ! ರಿಗಮಾ ಗರಿ ರಿಗಸಾ ರಿನಿಸಾೋ 

ಮಂಗಳ ಕರ | ಮಂ ದಹಾ . ಸ ವದನಂ . 

ಮಾಗರಿ ಗಸ | ನಿದಪಾ ಮಾಪಮಗಾ ರಿಗ | ಗಮಪದ ಪೋ , 

ಮಾಣಿ .ಕ್ಕ| ಮಯ ಕಾಂ . ಚಿ ಸ ನಂ | 

(ಪ ದನೀದರಿ | ಸಾರಿಸ ನೀ ದಪ ಪದನಿಪದಮ | ಪದನೀ ಸಾ 

ಅಂ ಗ ಸೌ ದ ರ್ಯ ವಿ ಜಿ. ತ ಮದನಂ. 


ಗಗರೀ ರಿಸ ಸನಿಸರಿ 


ಅಂ 


ತಕ ಸೂ 


ಸಸ ಗರಿಸಾಸ ನಿದಪ 


ಬನಿದಾ ಪಾ 


ದ. ನಂ 


ಮಪಮಗರಿಸ| ರೀಗಮ ಗರೀಸ (| 
ಕುಂ ..ದ | ರದ  ನಂಉ 


ಪದನೀೀಗಾರಿಸಾರಿ 


ನೀನೀ ಮಪದಪಾದ 
ತ್ತುಗ ಕಮನೀಯ ವೃಷತು!! ರಂಗಂ ` ಭೈರ ವೀಪ್ರ | ಸಂಗಂ ಗುರುಗುಹಾಂತ 
ನಿನಿಪದ ಮಗರಿಗ ಮಪದನಿ 
ರಂ ಗಂ ಪೈ ಥ್ವೀ ಲಿಂ.ಗಂ (| (ಚಿಂತಯಮಾ) 


-ಕೀರ್ತನ ಕುಸುಮಾಂಜಲಿ | ೭೩ 


| ೨೯ ಸದಾಚಲೇಶ್ವರಂ 
ರಾಗ : ಭೂಪಾಲ | °° ಆದಿತಾಳ 
(8ನೇ ಮೇಳದಲ್ಲಿ ಜನ್ಮ) | | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಪದಸ ಅ:ಸದಪಗರಿಸ | 
ಶುಸಾ ಶು ; 


ಪಲವಿ 


ಸದಾ €€ಸಾಪಾ €ದಾಗಾ 


ಸದಾ ಚ ಲೇ ಶ್ವ ರಂ 


ೀ ದಪಗಪಗರಿ ಸೀ ದಸದಸ 


ಯೆ ಹಂ 


ಭಾ ಹ ಹೆ 


ಸೇಸಾರಿಗರಿಗಾಗಾ ದಪದಗ ಗರಿರಿಗ ರೀಸಾ 


ಗಪಗಪ ದರ | 
ಚಮ ತ್ಕಾ.. ರ ಪು.ರ 


ಗೇ ಸ ಹಂ !ಗಿರಿಜಾ ಮೋಹಂ. 


ಸದಾೀೀ ಸಾಪಾೀದಾಗಾ 


ಸದಾ ಚಲೇ ಶ್ವರಂ 


€€ದಪ ಗಫದಪ ಗರಿ 


ಸಾೀೀ ಧಸದಸ | 


ಭಾ .... ವ ಯೆ ಹಂ. 


ಸಾಸಾ ರಿಗರಿಗಾಗಾ ದಪದಗ | ಗರಿರಿಗರೀಸಾ 


ಗಪಗಪದ ಸದರಿ | 
ಚಮ ತ್ಕಾ.. ರ ಪು.ರ. 


ಗಿ ರಿಜಾ ಮೋಹಂ 


ಗೇ... ಹಂ 


ಸಾದ ಸಾಪೋೀ ದಾಗಾ | ಗಪದಸದಪ ಹಾ ಗರಿಸಾ 


ಸದಾ ಚ ಲೇ ಶ್ವ ರಂ ಭಾ. . ವ. "ಯೇ. ಹಂ.. 


ಸಾಸಾ ರಿಗರಿಗಾಗಾ Ne ಗರಿರಿಗ ರೀಸಾ [ಗರಿ ದಪ ಸದ ಗರಿ 


ಚಮತ್ಮ್ಕಾ ರ ಪು ಗೇ.. ಹಂ ಗಿರಿ ಜಾ. ಮೋ ಹಂ. 
(ಸದಾಚಲೇಶ್ವರಂ) 
ಅನು ಪಲ್ಲವಿ | 
ಸಾದಾ € ಗಾರೀ ಸೀರೀ | ಗೀ ಪಾಗಾ | ಪೋ ಪಾ 


ಸದಾ ಶ್ರಿತ ಕ ಲ್ಸ ವೃ ಕ್ಷ ಸ" ಮೂ ಹಂ. 


ದಾದಾ ಗಾೋೀe ಗಗರೀಸಾೇ 


ಶರ ಣಾ ಗ ತದೇ 
10 


ರೀಗಾಗಾ | ಪಾಗಾ ದಾ 


ವ ತಾ... ಸ! ಮೂ ಹಂ. 


೭೪ | ಕೀರ್ತನ ಕುಸುಮಾಂಜಲಿ 


ಪದಾಪಾ ಗಪಗ ದಸಾದಸಾಸಾ | ರಿಸೀದಾಪಾ | ಸದಾಪ ಗಪದರಿ 
ಉದಾಜ್ಕ ಕೃತನಾ ಮಧೇಯವಾಹಂ ಚಿದಾನಂದಾ ಮೃತಪ್ರ ವಾ. ಹಂ (ಸದಾಚಲೇಶ್ವರಂ) 
ಚರಣ 


ಗಾರೀ ೀಸಾೀೀ ರಿ ಗಾೀ€ 


ಚಮ ತ್ಕಾ ರ ಭೂ 


ೀೀಪಾ «ಗಾ ೀೀರೀ ಸಾ 


ed 


ಪಾ ಲಾ ದಿ ಪ್ರ 


ಪೀ ದಪಪಗ 


ಸಾೀ ದಾ ಗಾರೀಸಾ ಪಾದಾ | ಸಾರಿೀೀಗಾ« 


ಸಾ ದ ಕರ ಣನಿಪು |! ಣಮಹಾ ಲಿಂ ಗಂ 
ಪದಗಾೋ ಪೋ ದಾದಾಪಾ | ಪದಗಾೀಪಾ ದಪಪಗ | ಗಾರೀಸಾೀ 
ಛಾ. ಯಾ ರಹಿತ ದೀ ಪ ಪ್ರ. ಕಾ 


ದಪಗಾ ಪೋ 


ರಂ ಗಂ. 


ಸರಿಗಾ€6€ ಗಾೋೀ ಸರಿಗಾೀೀ | €€ದಾ 


ಶ ಗ ರ್ಭ ಗೃ .ಹ ಮ ಧೆ 


“ವಿ 


ಗಾಪಾಃ ದಾಗಾೋೇ ದಪದಾ ಪಾ.ದಪಗಾಗಾ ರೀಗ ಗರಿಸಾ 


ಸ ಮ. ಸ್ಮದುಃ ಖಾ.. ದಿ ಹೇ ತು ! ಭೂ. .. ತ 

ಸ €ಸಾೀ ರೀ ಸಾರೀ | ಗಾಗಾಪಾಗಾ |ಪಾದಸದಾ 1 
ಸಂ ಸಾ ರ ಸಾ ಗರಭಯ |! ಭಂ. ಗಂ 

ದಾಪಾಗಾ ಪೋದಾ ಪದಗಾ ಪಾದಾಪಾಪಾ ೀೇೀದಾೀೀರೀ 

ಶಮದ ಮೋ ಪ ವೃ. ತ್ಕಾ. ದಿ ಸಂ ಯು ಕ್ತ 

ಸೀ ದಸದಾಪಾ ಗಾರೀಸಾ | ಸಾರಿಗರೀಸಾ | ಪಾದಾ ಸೀ 

ಸಾ ಧುಜ.ನ ಹೃದಯ | ಸ. ರಸಿಜ |! ಭೃಂ. ಗಂ 


ಗದಪ ಗರಿಗ ಸರಿ ಗಗಪಗಪಾಪಾ | ದಪದಗದಪ ಸದ |ೇರಿಸಗ ರೀಸಾ 


ಕರುಣಾ ರಸ ಸುಧಾ 


ಕಮಲ ವಿಜಯಕರ ವಿಧೃತಕುರಂಗಂ ನ ರ್ಣವತರಂಗಂ 


ರಿಗರೀಸ ಸದಪ ಗದಪದ ಗಪರಿಗ 
ಕಮಲೇಶ ವಿನುತ ವೃಷಭತು ರಂ ಗಂ 


ಸರಿಸ ಪಗಪ ಗದ 
ಕಮಲ ನಯನ ಗುರು 


ಪ ದಾಗಾರಿೀಸ 


ಗು ಹಾಂತ ರಂಗಂ 


5 4p 
KS 
we 


ಗದಪಾ ಪದಗಾ ಪದ ಸಾರಿಗರಿಸನಿದ ಸಾರೀ ಸರಗಾ 


| ಕೀರ್ತನ ಕುಸುಮಾಂಜಲಿ ೭೫ 


೩೦ ಪಾರ್ವತಿ ನಾಯಕ ಪಾಹಿಮಾಂ 


ರಾಗ : ರಾಗ ಬೌಳಿ oo °° ಆದಿತಾಳ 
(15ನೇ ಮೇಳದಲ್ಲಿ ಜನ್ಮ) | | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಪದಸ ಅ:ಸನಿದಪಗರಿಸ | 
ಶುಅಂ ಶು. 
| ಪಲ್ಲವಿ 


ೀೀಪಗದಪಗರಿ 
ಮಾಂ. 


ಸರಿ ಗಾದಪಪಾ ರಿಗಾಪಾ€ ಪದ ಪಾನಿದ ದಪಪಾ ಪಗದಾಪಾ 
ಇ. ಥೌ, ರ್ವತಿನಾ ಯ ಕ. | | ಪಾ... ಹಿ 


ಸರಿ ಪದ ಸನಿದಾದಪ ಪಗಗದಪಾ.ಗಪಗರಿ 


ಗಾ ರಿಗಾ ಪೋ ದದಪಾ | ಪಗಾದಪಾ 


ದಪಪಗದಪಗರಿ 


ಪಾ ವರ್ವತಿ ನಾ “ಯ ೫ ಪಾ ಹಿ 


ಮಾಂ. 


ರಿಸಸಾೋೋ ಪಗದಪ ಗಪಗರಿ 


ಫಾ ಎ ಖಲ. x ನ 
ಸರಿಪದ ದಾರಿಸನಿದಪಾ ಪಾದನಿದಪಗಾ ಗದಪಾಗಾರೀ| ಗಾ ಆ 
ಇ 06 


ಫಾ .. ೮. ಲೋ. ಜ್‌ ಚ. 


(ಪಾರ್ವತಿ ನಾಯಕ) 


ೀೀಗದಪಾ ಪದಗಾ ಪದ ಸಾಸಾ ಸಾರೀ ರಿಸಸಾ 


ಸ ರ್ವ ಲೋ ಕೈಕ ನಾ ಥ 


ಸಾರೀರಿಸಸಾ ಸನಿದಾದಪಪಾ | 


ದ ೪ಳ ನೇ ತ್ರ. 


ೀಸರಿಗಪ €ಗರಿಸಾ 
ಸರ ಸಿ ಹೀ 


ಸ. ರ್ವ ಲೋ ಕೈ ಕ. . ನಾ ಥ 


ಬ ಯ | | ಕೀರ್ತನ ಕುಸುಮಾಂಜಲಿ . 


ಗದಪಾ ಪದಗಾ ಪದ ಸಾಸಾ ರಿಗರಿಸ ಸಾ ಸನಿ ದಪ ಕ 


8 ರ್ವ . ಶಂ ಕುರು ಮ ಮ 


ಶಂ . . ಕರ 
ಗೀ ಪದಸನಿ ದಪಗಪದಪ |ಗರಿಸರಿ 
ಸ... .. ತ ತಂ | ,. (ಪಾರೃತಿ ನಾಯಕ) 
ಚರಣ 


(ಗಾ ಗಗಗಾ ಪಾಪಾ ಪಾದಾದಪಪಾ ೀ ಪಾಪಗ ಗದಪಾ ।ಪಗದಪ ಗಪಗರಿ 


ಭಾ ನುಶ ಶಿರ ಥಾಂಗ.. ಯುತ ಭೂ ಮಿ|ರ.ಥ ಶಂ ಭೋ 
ಸರಿ ಗಾಪಾದಪ ಗಪಗರಿ ಸಾ «ಸಾ ರಿಗರಿಸ ೀೀಸಾೀರಿ ಗರಿಗಾೀ 
ತ್ರಾ ಶ್ಯೂ ಮಾ ನ ಮೇರು ಛಾ ಪ 


ಪಾ ಪಾದಾ ದಪ ಭಾಷ 


ಹೇ. ತ್ವಂ. 

ಅನುಪಲ್ಲವಿಯಂತೆ 
ದೀನ ರಕ್ಷಣಕೃತೇ ಹತಪುರ ವರವಿಭೋ 
ದೇವ ದರ್ವೀಕರ ಕೃತ ಭೂಷಣ ಪ್ರಭೋ ॥ 

ಚ ೧॥ ಗಂಗಾ ನಿರ್ಮಿತ ಜಟಾಧರ ದಕ್ಷಮಖಹರ | 
ಗರಳ ಕಲಿತ ಗಳ ಕರಧೃತ ಮೃಗಧರ | 


ತುಂಗಬಲ ಮತಂಗ ದಿತಿಜ ಭಂಜನಶರ | 
ತುಹಿನಕರ ಶೇಖರ ವಿನಿಹತ ಪಂಚಕರ ॥ 


ಚ ೩ ॥ ಪುನ್ನಾಗ ವನವಾಸ ಕುತುಕ ಗೋಪತೇ | 
ಪುರುಹೂತ ಸುತ ವರದಾನ ವಿಲಾಸ ಪುರಪತೇ | 
ಖಿನ್ನತರೇ ಮಯಿ ಕುರುದಯಾಂ ಸುರಪತೇ | 
ಖೇದ ಮಾಶುನಾಶಯ ಮಾಮಕಂ ಭೂತಪತೇ ॥ 


ಕೀರ್ತನ ಕುಸುಮಾಂಜಲಿ | | | ೭೭ 


೩೧ ಶಂಕರ ಶ್ರೀಗಿರಿನಾಥ | 
ರಾಗ : ಹಂಸಾನಂದಿ | | ಆದಿತಾಳ 
(53ನೇ ಮೇಳದಲ್ಲಿ ಜನಿ)... | ಸ್ವಾತಿತಿರುನಾಳರು 
ಆ:ಸರಿಗಮದನಿಸ ಅ:ಸನಿದಮಗರಿಸ 
ಶುಆಂಪ್ರಚಕಾ | 
ಪಲ್ಲವಿ 
ಲಸನಿದಮಾ ಗಮಮಗರೀಸಾ[ಲಸರೀಗರೀ ಗಾಗಾ 
ಶಂಕ ರ ಶ್ರೀ ಗಿ ರಿ ನಾ. ಥಪ್ರ ಮ ಕೇ 
ೀೀಸನಿದಮಾ ಗಮದಮಗರಿಸಾ (€ಸರೀೀಗರೀ | ಗಾಗಾ 
ಶಂಕ ರ ಶ್ರೀ. ಗಿರಿ ನಾ. ಥಪ್ರ ಭುಕೇ 
ೀೀಸನಿದಮಾ ಗಾ ಸನಿದಮಗ ರಿ ಸಾ ಸರೀಗರೀ [ಗಾಗಾ 
ಶಂಕರ ಶ್ರೀ ನ ಜಗ ನಾ. ಥಪ್ರ !ಭುಕೇ 
ೀಗಮಾದನೀ ನಿಸರಿಸ (ಸ ರಿಸ |ಸಾನೀದಮವ | ಗಾ ಗಮದನಿ|ಸರಿಗ 
ನ್ಯ ತ್ತವಿ ರಾ... ಜಿತ ಚಿತ್ರ ಸ! ಭಾಮೇ 
(ಶಂಕರ ಶ್ರೀಗಿರಿನಾಥ) 
'ಚರಣ | 
(ೀಗಾಮಾದೇ ಸರಿನಾ ರಿಸೋರಿ | ಸೋಸಾಸ | ನಸನಿಸನಿಸ ನಿದ 
ಭಸ್ಮತ್ರಿ ನೇ ತ್ರಗ | ಲೇ ರುಂಡ | ಮಾ | 


ಸನಿದ ಗಾಮಾದ ಸರಿಸಾ ೇರಿಸಾರಿ 
ಲಾ .ಭ ಸ್ಮತ್ರಿ ನೇ ತ್ರ ಗ 


ಸಾಲೀಸಾಸ | ಸೋನಿ ದಮದಾ 
ಲೇ ಹಾಡ ಗನ a | 
ೇಸಗಾರಿಸಾ ಸನಿನಿದ ಮದನೀ | 

ನಾ. ಚತ 


ಗಾ ಗಮದನಿ 


ಭೃಂ ಗಿ... 


ಭೂತನ ಕೇ. ಸಂ ಗ 


ಚ oo | | § | ಕೀರ್ತನ ಕುಸುಮಾಂಜಲಿ 
ಸಾಸಗಾರಿಸಾ ಸಿನಿನಿದ ಮದ 1 ನಿಸನಿದನಿದ ಮದ ।ಮಗಾ ಗಮದನಿ [ಸರಿಗ 
ಭೂ. ತನ ಕೇ... ಸಂಗ|ನಾ. ಚ. ತ.1.ಭೃಂಗಿ 


(ಶಂಕರ ಶ್ರೀಗಿರಿನಾಥ) 


ಚರಣ ೨ : ತೃನನ ತನನ ನನಸ ಘಂಘ್ರುಬಾಜೇ | ದೇವ ಮುನಿಸಬ ಗಗನ ವಿರಾಜೇ ॥ 
ಚರಣ ೩ : ಧೃಕುಟದ್ದಿಂ ತಧೀಂ ತಧೀ ತಾದೋ ಧೃನ್ನಭಾಜೇ | ಕೋಟಮಯನಜಾ ಕೂದೇ ಖೇಸಾ ಲಾಜೇ ॥| 
ಚರಣ ೪ : ತಾಥೌ ತಕ್ಕಿಟ ತಕ ಶೃತಿಗತಿ ರಾಜೆ | ಪದುಮನಾಭ ಮನ ಕಮಲವಿರಾಜೇ ॥| 


ಈ 


| ಕೀರ್ತನ ಕುಸುಮಾಂಜಲಿ . ಚ 


೩೨ ಗಂಗಾಧರ | 
ರಾಗ : ಪೂರ್ವಿಕಲ್ಮಾಣಿ ' | ರೂಪಕತಾಳ 
(53ನೇ ಮೇಳದಲ್ಲಿ ಜನ್ಮ) | ಮೈಸೂರು ಸದಾಶಿವರಾಯರು 
- ಆ:ಸರಿಗ ಮಪದನಿಸ ಅ:ಸನಿದಪಮಗರಿಸ 
ಶುಅಂಪ್ರ ಚಕಾ: | 
ಪಲ್ಲವಿ 
ಗಾ ಗರಿಗರಿ ರಿಸ | ಸಾಸನಿ ದಾ ರಿಸರಿ 
ಗಂಗಾ ಧರ (| ತ್ರಿಪು. ರ ಹರಶ್ರೀ 


ಸರಿ ರಿಸನೀ ದಾ ರಿಸರಿ 


ಗಾಪಮಗರಿ ಮಗಗರಿಸಾ 


ಗಂ ಗಾ ಧರ (ತ್ರಿ ಪು ರ ಹ ರಶ್ರೀ 


ಗಮ ಪದ ನಿದಪಮ ಗರಿಸಾ 


ಗಂ. ಗಾ... ಧರ ತ್ರಿ ಪು ರ ಹರಶ್ರೀ 


ಗಮಪಾ ಮಪದಾ ಪದ ಹಾತ್‌ ಗಮಗರಿಸರಿ 


ಸಾ ರಂ ಗ 


(ಗಂಗಾಧರ) 


ಪದಪಸಸ | ಸನಿದಾ ದರಿಸಾ 


ಸನಿದಾ ಸರಿಗಾ ರಿಸ 
ಶೃಂ ಗಾ.ರ 


ಸರಿಸನಿದನಿ Sham | 


ಶೇ. ಖರ ಶಿವ ಶಂ. ಕರ 'ಜ.ಟಾ . ಧ ರ. 


೮೦ | | ಕೀರ್ತನ ಕುಸುಮಾಂಜಲಿ 


(ಪ ದಪಸಸ | ದಸರಿಸ ರಿ ಸನಿದರಿ ಸಾ | ಸರಿ ಗಮಪಮ ಗರಿಸಾ 
ಶೃಂಗಾ. ರ | ಶೇ... ಖರ ಶಿವ ಶಂ. ಕರ 


ಸರಿಸನಿದನಿದನಿ ಪದಾಪ 
ಜ.ಟಾ.. ಧ ರ | 


ೀದ ಸರಿಗಾ ರಿಸ | ಸನಿದನಿ ಪದಪೇ| ಸಾ ಸನಿದಾ ಪಾಪಮ 
ಭ್ಮಂ ಗೀ ನಟ ನ .ವಿ ನೋ.ದ | ಬೃಂದಾ. ರಕ 


ಗಮಪದ ನಿದಪಮ ಗರಿಸರಿ 


ವಂ . ದಿ. ತ ಪಾ. ದ (ಗಂಗಾಧರ) 


ಚರಣ | 
ಪಪೇ ಪೋ ಪಾಪಮ || ಗಮ ದಮಗರಿ ಗಮಪ ಮ ಗಮಗಾರಿಸ 
ಅಹಿ ಭೂಷ ಣ ಅಮರಾ. ವನ: ಅಜ. ಸ. ನ್ನು ತ 
ರಿ ಸನಿದ ಸರಿಗರಿ ಗಗ | 


ಬ .ದ. ರೀ ವನ 


ಸಾರಿಗೆ ರಿಸ ರಿ ಸ 


ಹಿನಾ . ದ್ರಿ |ತನ . ಯ ಪ್ರಿಯ 


'ಗಮಪದ ನಿದ ಪಮ ಗರಿಸರಿ 


ಕಾ ಲ ಕಾ ಲ (ಗಂಗಾಧರ) 


ಚರಣ ೨ : ಭಾವಜಹರ ಕರುಣಾಕರ ಭಸ್ಮದೂಲಿತ ಚರ್ಮಾಂಬರ ॥ ಪಾವನ ಪದಯುಗಳ ಪಾಹಿ ಪಾಹಿ 
ಗೌರೀವರ!! (ಗಂಗಾಧರ) 1 | oo 

ಚರಣ ೩ : ಸದಾಶಿವವಿನುತಾನಂದ ಸಂಭ್ರಮಚಿತ್ತಾ ಸುರ | ಮದಹರಣ ಮುನಿಪೋಷಣ ಮಹಾದೇವ 
ಶಂಭೋ ಹರ (ಗಂಗಾಧರ) 


ಡ್‌ ತ 4 
ನ ಇಸ ರ್‌ ಛಲ ಚ ಚ ಹ್‌ ಲ್ಯ ಚಚ ್ಚಚತ್ಮ ಬಚ್ಚಲ ್ಯಛಚಛಲಛಲ್ಚ್ಥೆ 


ಕೀರ್ತನ ಕುಸುಮಾಂಜಲಿ | | ಆ೧ 
ಸ್ಟ ಕೈಲಾಸಪತೇ 
ರಾಗ : ಕಲ್ಮಾಣಿ ೨. °° ಆದಿತಾಳ 
(65ನೇ ಮೇಳ) | | ಮೈಸೂರು ವಾಸುದೇವಾಚಾರ್ಕರು 


ೀಪಾೀಮದಾ ೀಪ ಪಾೀಮಗರಿ 


ಮಾಂ :. 


ಕೈ ಲಾ ಸ. ಪ ತೇ ಪಾ ಹಿಭೂ 


ಸರಿ ರಿಗ ರಿಸಸಾ ಪಗಗಾನಿದಪಪಾ |"ುಸಮುಹರಾ ಪದನಿದ | 


ಕೈ ಲಾ ಸ ಪ ತೇ ಮಾಂ 
ನೀಪಾೀಮ ಗರಿ 
ಪಾ ಹಿ ಭೂ 


ಮಪದನಿ ಸಾ ಸನಿಗರಿ 


ನಿರಿ ರಿಗ ರಿಸಸಾ ಪಗಗಾನಿದಪಪಾ 
ಕ್ಟ 


| ಲಾ... ಸ ಪ ತೇ. . ! . ಮಾಂ 


ಸನಿದಪ ಪಮನಿದ ನಿದಪಮ ನಿದಪಮ | 
ಪಾ ಹಿ ಭೂ. . 


ಗರಿಸರಿ ರಿಗ ರಿಸಸಾ ಪಗ ಗಾನಿದಪ ಪೋ 


ಗಮಪದ ನಿಸರಿಗ ಗರಿಸನಿ 
ಮಾಂ -: | | 


ಕೈ ಲಾ .. ಸ ಪ ತೇ.. 


'ದಪದ ರಿಗರಿಸನಿ ನಿದಪಮನಿದಪಮ 
ಪಾ , . ಹಿ ಭೂ | 


ಗರಿನಿರಿ ರಿಗರಿಸಸಾ ಪಮದ ಪಮಗ ಗಾನಿದದಾ ದಪಪಾ Wer | 


ಕೈ. ಲಾ. ಸ ಪ ತೇ 


ಕೀರ್ತನ ಕುಸುಮಾಂಜಲಿ 


೮೨ 
ಪ ಪಾೋಮಗಗ | 
ಪಾ 
ರಿ ಗ ಪಾಪ ಸನಿದನಿ ಸಾ 6 ರಿನಿದಪಪ 'ಪಾದನಿ ದನಿ ದಪಪಮಗರಿ 
ಹಿಕ ಲ್ಮಾಣ ಮೂ. ರ್ತೇ ಸದಾ. ನ |ಮ ಎ ಹೇ ಅಡಿ 
ನಿರಿರಿಗರಿಸಸಾ ಪಗ ಗಾನಿದದಪ ಪಾ | ಪೋಮದಾ ಪಪಾೀಮಗಗ 
ಕೈ. ಲಾ ಸ ಪ. ತೇ ಮಾಂ. ಪಾ 


ರಿ ಗಮ ಪಾಪ ಸನಿ ದಾಗರಿರಿಸಸಾ | (66 ರಿನಿದಪಪ 
ಹಿ ಕ ಲ್ಮಾಣ ಮೂ ರ್ತೇ ಸದಾ .,. 5೮ 
ಪಾದನಿದನಿ ದಪಪಮನಿದಪಮ ಗರಿನಿರಿ 
ಮ ಸ್ಟೇ ಭೂ (ಕೈಲಾಸಪತೇ) 
ಅನುಪಲ್ಲವಿ 
ಸಸಾಸೆ ಸೆನಿರಿಸ ಸನಿದಾಪಾ | ಮಪವಪನಿದನೀ | ಸ್ವೋಸನಿಪ , 
ಶೈಲಾಧಿರಾ. ಜ| ಕ ನ್ಮಾ ಪ !ತೇ | 
ದನಿ ರಿರೀರಿ ಸರಿಗರಿ ಸನಿದಾಪಮಗಾ | ಮದಮ ದನಿದ ದಾಗರಿ ರಿಸಸಾೀe 
ಶೈಲಾಧಿರಾ. ಜ ಕ ನ್ಶಾ ಪ ತೇ 
(ರಿಗ ರಿಸಸಾೀ ಸನಿ ನಿರಿ ಸನಿದಾ ಪಾ ಪಾದನೀ ಸನಿ 
ಕಾ ಲಾ. ಭ ನೀ ..೮ಲ ಗಳ ಕರು 
ದಪಪೋಪಮ ಗಮಪದನಿದಪಮ | ಗರಿಸರಿ 
ನಿ ಧೇ. ಭೂ (ಕೈಲಾಸಪತೇ) 


ಮಗರಿ ಸನಿಸ ಗಗಮರಿ ಮಗಪಮದಪ 


ಕೀರ್ತನ ಕುಸುಮಾಂಜಲಿ ೩ 


ಚರಣ 


ಗಮ ಪಾಪ ಪದದಪ ದ ದ ದ ದಾ ಪದ 


ಹರಿ ಣಾಂಕ ಶೇ. ಗಂ 


ೀಗದಪಾ ಪಮಗಾ. ರಿಸಾ € ಗಗಾಮರೀ ಗಾನಿದ ಪಪ 
ಗರಪು ರೀ. ಶ್ವರ ಗಜ ಚ. ರಾಂ. ಬರ 
ೀಮಗ ಪಾ ದಾದಾ ನಿದ ೀನಿಪಾ ನಿದನೀ ಸೀ | 
ಪರಿಪಾ ಲಲಿತ ಮುನಿ ವರ ಸು ಕಾ ಮಾರ 


ಇ 


ರಿ ದಾಪಮಾ 


(€ ಗರಿಸನಿ ದಾಪಾಪಾ ಮ ಪದನಿ. ಸರಿ 
ವ ಸ .ನ್ನುತಿ 


ಗಪಮರಿ ಗಮಪಾ | 
ತ ತ್ರ ರ 


ಪರವಾ . ಸು ದೇ .. 


ಸನಿದಪ 'ಪಾಮದ [ಪ ಸನಿದನಿಸಸ | 


ನಿ ರುಪಮನಿಜ ತಾಂ.ಡವ ಪರಿ ತೋಷಿ ಸುರಮುನಿ ಕಿನ್ನರಾ [ದಿ ಭ ಕ್ರನಿಕರ 
ಸಸಸನಿದ ನಿಸರಿಸರಿಗಸಾಸ ತ ಆ ನಿಸರಿ ಗರಸನಿ [ದರಿ 55 ತತವ] 
ದರಹಾ.ಸ ವದನಪರಮಭಕ್ತಪಾ. ರ್ಥ ಭೋ |!.. ಶಂ ಕರಭೂ..(|. 
ಗರಿಸರಿ 

(ಕೈಲಾಸಪತೇ) 


೮೪ 


| ೩೪ ಗಿರಿಜಾ ರಮಣ 
ರಾಗ : ಗಂಭೀರನಾಟ 


ಧನ 


ೀನಿಪಪಮ ಮಗಮಾ ಪನಿಪನಿ ಸನಿ ಸಾ ಸಮಾಗಸಾ 


ಕೀರ್ತನ ಕುಸುಮಾಂಜಲಿ ' 


ಆದಿತಾಳ 


(65ನೇ ಮೇಳದಲ್ಲಿ ಜನ್ಮ) ಮೈಸೂರು ವಾಸುದೇವಾಚಾರ್ಕರು 
ಆ:ಸಗಮ ಪನಿಸ ಅ:ಸನಿಪಮಗಸ 
ಅಂಶು ಕಾ 
ಪಲ್ಲವಿ 
ಸನೀಪಾ ಮಗಪಮ | ಪಾವ ಪಪ ಪ್ರಮ ಗಮ | 
ಗಿರಿಜಾ ರ ಮ ೧ ನತಜನ ಶರ ಣ ಕ 
ಪನಿ ಸನೀಪಾ ಮಗಪಮಗಾ | ಪಮಾಗಸಾ | ನಿನಿಪಮ ಗಮಪನಿ | 
ಗಿರಿಜಾ ರ ಮ ಣ ನತಜನ ಶರ ಣ 
ಸಿಗ ಸನೀಪೋ ಮಗ ಪಮಗಾ(| ಸೀ ಮಗ |ಸನಿ ಸನಿಪಮ ಗಮ 
ಕರುಣಾ ರ ಸ ಪೂ ರ್ಣ ವ್ಯಾ ಫಾ ನಾಗಾ ಭರ | 
ಪನಿ 
ಣ (ಗಿರಿಜಾರಮಣ) 
ಅನುಪಲ್ಲವಿ 
ನಿಪಪಮ ಮಗಮಾ ಪಾಸನಿ ಸ ನಿಸಾಗಸಾ ಸಾನಿಸಿಗೆಸೆಗಾ 
ಪರವಾ "ಫು "ಜೇ ವಾ ಠಾ ಧುರ ಬ 88 


ಸಾನಿಸಗಸಗಾ 


ಪರವಾ ಹು ಪೇ ವಾ ರಾ.ಥನ ಧುರೀ...ಣ 
(ನಿಪಪಮ ಮಗಮಾ ಪನಿಪನಿ ಸನಿ ಸು ಸಮಾಗಮಾ | ಮಾ ಮಗಪಮಗಾ 
ಪರವಾ ಸು ದೇ... ವಾ ರಾ ಧನ |ಧು ರೀ..ಣ 


ಸನೀಪಮಾ 
ಕಲಿಮಲ 


ಫಮಗಸ 


ನಿಸಗಮ ಪನಿ 
ಹರ. ಇ | 


ೀ ಸಮಾಗಸಾ ಸನಿಪಾ ನಿಸಗಾ ಸಾ 
ಕರ ಧೃತ ಹ ರಿಣಾ ಮ 


(ಗಿರಿಜಾರಮಣ) 


ಕೀರ್ತನ ಕುಸುಮಾಂಜಲಿ ೮೫ 


ಸಪಾ ಪಮನಿಪ ಪಮಾಗಸಾ |ೇನಿಸಗಗಸಾ ನಿಸಗಸ ಗಾ 
ಮಹಾ ಪಂ ಚಾ ಕ್ಸ ರೀ ಮಂ . . ತ್ರ |! ಮೂ .. ರ್ತೇ 
ಗಮ ಪಾ ಪನಿಸನಿಪಾ ಮನಿಪಮ | ಗಾಮಾ ನೀಪಾ ಪಾಸನಿ ಸೀ 
ಮ ಹಾ ಭ ಕ್ಷ. ಕೌಂ ತೇ ಯ ನುತ ಕೀ ರ್ತೇ 
ಪಸಾ 'ಸನಿಪಾ ಸ ನಿಸಾಸಾ | ಗಾಸಮಾಗಸಾ ನಿಸಗಸ ಗಾ 
ಮಹಾ ಗ.ಣ ಪ .ತಿಗು ಹ ಸೇ. .ದಿತ ಮೂ... ರ್ತೆೇ 

ಗಸ ಗಮಾಪಾ 


ಜ ನಾ. ರ್ತೇ 
ಸಪಾನಿನಿಪ ಮಪಮಗಸ ಗಮಪಸನಿ ಸನಿಸಾಗಸೇ | ನಿಪ ಸನಿಪಾಮ ಪ 
ಮಹಾನಂದಿ ಭೃಂಗ್ಮಾ ದಿ ಗಂ ಭೀ ರ ನಾಟ್ಕಪ್ರ ದ ! ರ್ಶಕಕ್ಕೆ.ಲಾಸ ಪ 


ತೇ (ಗಿರಿಜಾರಮಣ) 


೮೬ | | ಕೀರ್ತನ ಕುಸುಮಾಂಜಲಿ 


೩೫ ಮುಚುಕುಂದವರದ 


ರಾಗ : ಶಂಕರಾಭರಣ | ತ್ರಿಶ್ರ ಏಕ 
(29ನೇ ಮೇಳ) ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಮ ಪದನಿಸ ಅ:ಸನಿದಪಮಗರಿಸ 
ಚ ಅಂಶು ಚಕಾ 
ಪಲ್ಲವಿ 

ೀ0ೀೋೋೀ ಸರಿ ಗಾ ಗಗರಿಗ ಪಾಮಮಾಗ ರೀರಿರಿಗರಿ 

ಮುಚು ಕುಂ ದವರ ದ| ತ್ಕಾಗರಾಜ | ಸುಂದರಕರ 
ಮಾಗಾರಿ | ಸಾಸ ಸರಿಸ | ಗಾರಿ ರೀಸ | ನಿದಪ ಪದನಿ | 
ಪಾ ದಾರ | ಎಂದ ಸರಸ | ಮಂದ ಹಾಸ | ವದನ ಜಯವಿ | 
ಸೀ ಗೆ ಪಾಗ ಪಾಗ[| ದಾಪಮಗಮ | ರೀರಿರಿಗರಿ : 
ಭೋ ಮುಕುಂದ ಪೂಜಿ |ತಾಂಗಧವಲ (|ಸುಂದರತರ | 
ಮಾೋಗಾರಿ| ಸಾಸ ಸನಿಸ| ಗಾರಿ ರೀಸ | ನಿದಪ ಪದನಿ _ 
ನಂ ದೀಶ | ನಂದಿ ತ ಸುರ | ಬೃಂದ ವಂದಿ ತ ಗುರು ಗುಹಗು 
ಸಾ €€ €€ 


ಕೀರ್ತನ ಕುಸುಮಾಂಜಲಿ | | ೮೭ 


| ೩೬ ಕಾಂಚೀಶ | 
ರಾಗ : ಶಂಕರಾಭರಣ °° ತ್ರಿಶ್ರ ಏಕತಾಳ 
(29ನೇ ಮೇಳ) | ಮುತ್ತುಸ್ವಾಮಿ ದೀಕ್ಷಿತರು 
ಆ:ಸರಿಗಮ ಪದನಿಸ ಅ:ಸನಿದಪಮಗರಿಸ 


ಚ ಅಂಶು ಚಕಾ 


ಸಾೀಪಾಗ ಸಾಲೀ ಪಾಗ ಗಮಪ ಗಮಗ ರೀ ಸರೀ 

ಕಾಂ ಚೀಶ ಮೇ ಕಾಮ್ರ ! ನಾಯ ಕ ನಿತ್ಯಮ | ಹಂ ಭಜೇ 
ಸಾೀಪಾಗ ಸಾೀಪಾ ಗ ಗಮರಿ ಸಾ ನಿ ಸೀ ೋೀ 

ಕಾ ಮಾದಿ ಷ ಟ್ಹೋರ | ವೃತ್ತಿಮ ಹಂತ್ಕ |ಜೇ. 

ಪೀ ಸಾನಿ ದಾಪಮಾಗ ರೀಗ ಮಾಪ ಗಾಲ€ ಸಾ€ 

ಪಂ ಚಾಕ್ಸ ರಸ್ವ ರೂಪ ಮಾಗ ಮಾಂತ ಸಾ ರಂ. 

ಪಾಲ ಸಾನಿ ದಾಸ ಮಾಗ | ರೀ ಗನೀರಿ ಸೀ ಪದನಿಸಾ 
ಪಂ ಚಾಸ ಮಾದಿಕಾರ ಣಂ ವಿಶ್ವೇಶ್ವ | ರಂ ಗುರುಗುಹಂ 


೮೮ 


ರಾಗ: ಸಾರಂಗ 
(65ನೇ ಮೇಳದಲ್ಲಿ ಜನ್ಮ ಭಾಷಾಂಗರಾಗ) 


ಆ:ಸರಿಗ ಮಪದನಿಸ ಅ:ಸ 


ಚ ಅಂಪ್ರ ಚಕಾ 
ರೀಸಾ ಪಾ ಪಮಪಾ 
ಅರು ಣಾ ಚಲ 
ಪಮರೀ ಗಮಾರಿ ಸಾ 
ರಾ ಖು 
ಸಾಸಾ ಸನಿದನಿ ಪೋ 
ತಕು ಚಾಂ ಬಾ 
ರೀಸಾ ಪೀ ಪಮಪಾ 
ಅರು ಣಾ ಚ ಲ 


ಪಮರೀ ಗಮಾರಿ ಸಾ 


ರಾ ಮೀ 
ಸಾಸಾ ಸನಿದನಿ ಪೋ 
ತಕು ಚಾಂ ಬಾ 


ರಿರಿಸಾ ಪಮರೀ ಗಮಪಾ 


ಅರುಣಾ ಚ ಲ 


ಕೀರ್ತನ ಕುಸುಮಾಂಜಲಿ 

೩೭ ಅರುಣಾಚಲನಾಥಂ | 
`ರೂಪಕತಾಳ 
ಮುತ್ತುಸ್ವಾಮಿ ದೀಕ್ಷಿತರು 


ನಿದಪಮರಿಗಮರಿಸ 


ಶು 
ಪಲ್ಲವಿ 

ದನಿಸರಿ ನಿಸದಾ ಪಾಮದ 

ಜಾ ಥಂ ಸ್ಮ | 
ರೀಸಾ ಸಾ ಸಾಸಾೀೀ 

ಅ ನಿ ಶಂ ಅ ಪೀ 
ಪಮದಪ ಮರಿಗಮ ರಿರಿಸಾ-: 
ಸ ಮೇ , ತಂ 

ಮಪದನಿಸರಿ ನಿಸದಪಮಪ 

ಣಿ ಥಂ ಸ್ಮ | 


ರೀಸಾಸಾ ಸಾಸಾೀ 


ಅನಿ ಶಂಲಅ ಪೀ 


ಪಮದಪಮರಿ ಗಮರಿರಿಸಾ | 
ಸ ಮೇ ತಂ 

| ಪೀ ಪಮಪದ "ಪತಾ 
ನಾ ಥಂ 


ಪ cir ಹ ಹ 0 ು 


ಹಚ ಲಭ ಟೋ ಟೂ ಪಸ ರಕ್‌ ರ್ಜ ್‌್ಪ್ಸ್ಸ್ಸ ಹಾ ಜ್‌ Te SS ತ Ws: oo 


il 
ಸೃ 
ಸ 
pe 
2 

ಹ 

INN 
ji 
4 

8 

2 

§ 

ತ 

ಜಃ 


ಕೀರ್ತನ ಕುಸುಮಾಂಜಲಿ | | ೮೯ 


ಅನುಪಲ್ಲವಿ 


ರಿಸ ಸಾ ಸೋ ಸಾ|: ಸೋ ಸೀ ಸಗರಿಸ 


ವ ಲ 


ರಿ 


ಸ್ಮರ ಣಾ ತ್‌ ಕಕ್ಕೆ 


ನಿರಿಸನಿ ದನಿದಪ ಪಮಗಮ | ಪಮಪದಾಪ ಪೋ 


ಚ ರ ಣಾ. ರ ವಿಂ.. ದಂ 


ರಿಸ ಸಾೀ ಸಾ ಸಾ 


ಸ್ಮರ ಣಾತ್‌ ಕ್ಕೆ 


ನಿರಿಸನಿ ದನಿದಪ ಪಮಗಮ | ಪೋ ಸಾಸಾ ಸನಿಗರ | 
ಚರ ಣಾ ರ ವಿಂ | 


ದಂ ತರು ಣಾ... 


ಸನಿದಾಪಾ ಪೋ ನಿದ | ಪಮ ಪೋ ಪಮನಿದಪಮ | 


ದಿ ತ್ನ ಕೋ ಟಿ. ಸಂ ಕಾ ಶ 


ಲಿ 


ಮದಪ ಪಮರಿ ಗಮರಿರಿಸಾ ರಿಸಸಾ ಸಸಾಸ ದನಿಸಾ | 


ಚಿ ದಾ ನಂ ದಂ ಕರುಣಾ ರಸಾದಿ ಕಂ ದಂ 


ದನಿನಿದಪಮ ರಿಗಮರಿಸಾ 
ಶರಣಾ ಗ ತ ಸುರಬೃಂ.ದಂ 


(ಅರುಣಾಚಲನಾಥಂ) 


ಚರಣ 


ಸಾ ಹಾೇ ಪಾಪಾ: 


ಪಾದನಿ ಸನಿದನಿ ಪಾಮಾ। ಪಮಗಮ ಸಮಹವಾಹಶಾ,| 
ತೇ. ಜೋ ಹು ಯ 


ಅ ಪ್ರಾ ಕೃ ತ ಲಿಂ . ಗಂ 


ಸಾ ಸನಿದನಿ ಪಾಮಾ 
ಅ ತ್ಮ ದ್ಭುತ 


ಗಮಪಮರೀಗಮರೀಸಾ| 
ರಂ. ಗಂ 


ಮನಿದಪ ಮದಪಮ ಗಮರೀ 
ಕ ರ ಧೃ ತ ಸಾ. 


“13 


| 


೯೦ ಕೀರ್ತನ ಕುಸುಮಾಂಜಲಿ 


ೀೀರೀಸಾಸಾಸಾ ಸಾ ಸಾರಿಸ ಸಾನಿದ ನಿದಪಾ | ಪಮಗಮ Md 


G 


ಪ. .ರ್ಣಾ ಬ 


ಜ 


ಅಪ್ರಮೇ ಯಂ ಬೃಂ ಗಂ 


€€ಸಾ ಸನಿದಾ ಪಾ 


ಪಮನಿದಪಾ ಪಮಮದಪಮ | ದಪಮರಿ ಗಮಾರಿಸೋ 
ಆ ರೋ ಢೋ | 


ದರಿ" ಗಂ 


ತ್ತುಂ. ಗ ವೃ ಷ ತು 


ರೀಸಾ ಸಸ ಸಸಾ ಸಾಸ: ದನಿಸಾ ಸಗರಿಸ ನಿರಿ ಸನಿ 


ವಿಪ್ರೋತ್ತಮ ವಿಶೇಷಾಂತ | ರಂ.ಗಂವೀ ರ ಗುರುಗುಹ 


ನಿಸದಪಾಪ ಗಮಪಾೋ | ಸಾಸಸಾಸ ಗರಿಸನಿದಪ 


ಸ್ವಪ್ರದೀಪ ಮೌಲಿವಿಧೃತ 


ಪಮರಿ ಗಮರಿಸ 


ತಾ ರಪ್ರ ಸಂ. ಗಂ 


ಪನಿದ 


ಸೋ. ಮಾಗಿ ಪ ತಂಗಂ 


ಮಪದನಿ ಸಾಸ ಸನಿದಪಮ 


ಗಂ ಗಂ ಸ್ವಪ್ರ ಕಾಶ ಜಿತ 


(ಅರುಣಾಚಲನಾಥಂ) | 


ಅ ಟರ ಸನ ರ ತತೋ ತಾಕಾ ್ಸ್ಸ್‌್‌್‌ಕಹಾಹ ಕಾ ಸ SE ಲ ರ ಹ್‌ಾಾಾ್‌ಹ ಷಹ್ಮ ಕಕ್ಮಕಕ್ಷ್ಷ,,್ಷ್ಕ್ತ ಚ ಹ್ಮ್‌ ಚ ಟು ಹೋ  ್ಳೊಹ 
ಪ ಯಾರಾ ನನಮ ಸಜನ ಪಾತ ತಾಕು ರರ ನ ಕಲಲ ಫಾ ್ಯ್ಮ್ಯಾರಾೂ ಅಕ್‌ ರಾ ರಾಕಾ ಕ್‌ ನ ಹ ರ SSE SE ಲ ್ಕ 8 8 ಾ ರ ್‌ ್‌್‌್ಹ್ಯ ರ ಫಟ್ಟ 
4 ಸ ೯ ಲ್‌ ಟ್‌ ಅ ಟಟ ಹ ಬ ಸ ii 
ಸ 3 


ಕೀರ್ತನ ಕುಸುಮಾಂಜಲಿ | ೯೧ 


| | ೩೮. ಕೊನಿಯಾಡಿನ 
ರಾಗ : ಕಾಂಬೋಜಿ | | | ಆದಿತಾಳ 
(28ನೇ ಮೇಳದಲ್ಲಿ ಜನ್ಮ-ಭಾಷಾಂಗರಾಗ) ವೀಣಾಕುಪ್ಪಯ್ಮರ್‌ 


ಆ:ಸರಿಗಮಪದ ಸ ಅ:ಸನಿದಪಮ ಗರಿಸ 
 ಚೆಅಂಶು ಚ ಕೈ 


ಪಲವಿ 


[2c] 


ಪಮಮಗ ಗರಿರಿಸ ರಿಗಮಗರೀ ರಿಗಾರಿ ಸಾ 
ಕೊ. ನಿ ಯಾ. | 


ಸನಿದಾ ದನಿಪಾ| ದಾಸಾ ರೀಗರಿ 


ಡಿ ನನಾ.. | ಪೈ ನೀ. 


ಸನಿದಾದನಿಪಾ 


ಪಮಮಗ ಗರಿರಿಸರಿಗಮಗರಿಗಮಗ ರಿಗಾರಿಸಾೋ 
ಕೊ ನಿ ಯೂ 


ದಾಸಾ ರೀಗರಿ 


ದ್‌ೆ 
| ಪೈ ನೀ 


ಪಮಮಗಗರಿ ಸಾರಿಗರೀ ಗಮ ಗಾಮಪ ಗಮರಿಗ ಸೀ 
ಕೊ. ನಿ ಯೂ 


ಸನಿದಾದನಿಪಾ |ದಾಸಾರೀಗರಿ 


ಡಿನನಾ . |ಪೈ ನೀ 


ಪಮಮಗಗರಿ ಸರಿಗಮಪಾೋ ಮಗರೀ ಪಮಗರಿಸಾ 
ಕೊ. ನಿ ಯೂ | 


ಸನಿದಾದನಿಪಾ।ದಾಸಾ | 


ಡಿ. ನಾ..|. ಪೈನೀ 


ಪಮಮಗಗರಿ ಸರಿಗಮಪಾಪಾ ಮಗರೀ ಪಮಗರಿಸಾ 
ಕೊ.ನಿ ಯೂ | 


Re) 


ದಾಲನಿದಪಾ ಮಾಪದ ಪಾದನಿ ದಪೋಮಗರೀ ಪಮಗರಿಸೋ | ಸನಿದಾದನಿಪಾ 


ಕೊ. ನಿ ಯಾ 


'ಡಿ ನನಾ. 


ನ 


೯೨ | ಡಿ | ಕೀರ್ತನ ಕುಸುಮಾಂಜಲಿ 


ದಾೀನಿದಪಮ ಪದನಿದ ಮಪದಪ ನಿದದಪಮಗರೀ Nd 


ಕೊ. ನಿ ಯಾ ಡಿ ನನಾ 
ದಾಸಾರಿಗಮಪ 
ಪೈ. ನೀ 


ದಾಸಾ ಸರಿಗಮಪದಸಾ | 


ಎನಿ 
ಪೃ . ದೀ 


ಪದಸಾಪಾದಾ ಮಪದರಿ ಸಾನಿದಪ ದಪಾಮಗರೀ ಪಮಗರಿಸಾ 
ಕೊ. ನಿ ಯಾ | 


ಸನಿದಾ ದನಿಪಾ | ದಾಸಾ ಸರಿಗಮಪದಸಾ : 
ಡಿ. ನ ನಾ. ಪೈ ನೀ 


ಮಗಮಪಮಾ ಪಮಪದಸಾ ನಿನಿದಾ ಮಪದಸ ದಪಾ ಮ | ಮಗಮರಿ ಗ 
ಕೋ. ಪ ಮು . ಸೇ. ಯ. ನೇ 
ಮಗಮಪಮಾಪಮಪದಸಾ ನಿನಿದಾ 


ಮಪ ದಸ ಸನಿದಾನಿದಪಾ | ಪಮಗಾಮಗರೀ ಗಸರೀ 


ಕೋ . ಪ ಮು ಸೇ. ಯ . ನೇ... . ರ 
ಮಗಮಪಮಾ ಪಮಪದಪಾ ನಿನಿದಾ | ಮಪದಸ ಪಸದಪ | ಮ ಮಗರಿ ಗಸರೀ 
ಕೋ ಪ ಮು ಸೇ ಯ . ನೇ 

ಅನುಪಲ್ಲವಿ 
ನಿನಿದಾ ಪೋ ಪೋ ದಾಮಾಮಗಗಾ | ಪೋ ದಾಸನಿ | ನಿಪದಾ ಸಾಸಾ 
ನಿ. ನ್ನು ಮಿಂ ,,. ಚಿ. ನ.. ದೆ ವಮು|ಲೇ. ದನಿ 


, ಕೀರ್ತನ ಕುಸುಮಾಂಜಲಿ... ೯೩. 
ನಿಪದಾ ಸಾಸಾ 


| ನಿನಿದಾ ಮಪದಪ ದಾನಿದಪಾೋ ದಾಮಾಮಗಗಾ ನ್‌ ದಾಸನಿ 
| ದೆ ಲೇ. ದನಿ 


ವ ಮು 


೫1... "೫ ಎ ಬಜ ಬ ಹ್ಯೂ 
ನಿಪದಾ ಸಾಸ್‌ 


ನಿನಿದಾ ಮಪದಸೆ ಸೆನಿದಾನಿದಪಾ ದ ಪಮಾ rd ಪೀ ದಾಸನಿ 
| ಜಿ ಲೇ. ದನಿ 


ನೂರ ಎ ಚಿ. ಇ 4 ಪ ಮ 


ನಿಪದಾ ಸಾಸಾ 


ನಿನಿದಾ ಮಪದಾ ಪದಸಾ ದಸರಿಸನಿದಪಾ ಪದನಿದ ಪಮಮಗ ಚ್ಟ 
ಲೇ. ದನಿ 


ನಿ.ನ್ನು ಮಿಂ 14 ಕ ತ ಹೆ 


ನಿನಿದಾ ಪದನಿದ ಮಪದಸೆ ದರಿಸನಿದಪಮಪ ದನಿದಪ ಮಗರಿಗ | 


ನಿ.ನ್ನು ಮಿಂ . | ಐ. ಬ್ಯ ಡೌ ಚಿ. . ನ. 


ಪೀ ದಾಸನಿ 


ನಿಪದಾ ಸರಿಗಾರೀ ಗಾ | 


ಲೇ ದ ನಿ 


ನಿನಿದ ಮಗಪದ ಸರಿಗರಿ ಗಮಗರಿ ಸನಿದಪ ಸನಿದಪ ಮಗರಿಗ 


ನಿನ್ನು ಮಿಂ os ಹೊ. We 


ನಿ ಪದಾ ಸಾರೀ 


ಲೇ ದನಿ 


ಪಾಲೇ ದಾಸನಿ 


ದೈ" ವಮು 


ಸನಿದಪ ಮಗರಿಸಸರಿ 


ನೆಂ... . ...ತೋ 


ಸಾಲೀ ಸಾಸ 


ಗಾಗರಿ ಗರಿಸಾ ಸನಿದಾ ಮಪದರಿ 


ನ ರಂ . - ತ ರ .ಮು ನೀ 


ಗಾಗರಿ ಗರಸಾ ಸನಿದಾ ಪದಸರಿ ಸಾರಿಗ 


ಕೀ ರ್ತಿನಿ 


ಗಮಪದಸರಿ 


ಸೀ ಸನಿದಾ ಪದಸಾಮಪದಸ 


ನರಂ ಎತ ರ.ಮುನೀ.. ಕೀ | , ತರೀ, 


೯೪ | | ಕೀರ್ತನ ಕುಸುಮಾಂಜಲಿ 
ಹಾಲ ಪಮಗರಿ ಸರಿಗಮ ಪದಸರಿ | 


ನೆಂ ಇ 41 ತೋ 


ಪಾೀಮ ಗರಿಸರಿ 
ನೆಂ ತೋ . 


ಗಾಗರಿ ಗರಿಸಾ ಸನಿದಾ ಮಪದರಿ ಸಾಲ ಮಪದಸ 


ನಿರಂ , ತ ರ ನೀ ಕೀ ರ್ತಿ 


ಚಿಟ್ಟೆಸ್ಟರ 


ಗಾಲ ಗಮಗಗರೀ ರಿಗರಿರಿಸಾ ರಿಗರಿಸನಿದಪದ | 


ಸೋ ರಿಗರಿರಿ | ಸಾರಿಸಾನಿ ದಾನ್ನಿಪಾದ್ದ ಪ್ರದಸ. 
ಗಮಗರಿ ಮಗರಿಸ ಪಮಗರಿ ದಪಮಗ ನಿನಿದಪ ಸನಿದಪ ಮಗಪದ ಸರಿಗಮ | 
ಗರಿ ಸರಸ ಮಪದನಿಪದ | ಮದಪಾೋ ಸಸಾನಿ ಪದಸರಿ| 
3 | (ಕೊನಿಯಾಡಿನ) 
ಚರಣ ೧ | 
ಮೋ ಮಾಮಗಮಾ ಮಾಪಾೀ ಪಮಪದ ಪಾ ಪಾದನಿದಾೀ ನಿನಿದಾ 
ರ್ಕಂ . ಸ ಡೇ... ಯುನಿ 


Re. 
ಸ 
pe: 
p 
ಕ 
\ 
1 


ನಿದನಿಪದಪ ನಿದದಪ ಮಗಮಾಪಾೀ ಪಮಪದ ಪಾೋ|ಪಾದನಿದಾೋ ನಿನಿದಾ 


ಯುನಿ 


ರ್ಕಂ . K ಡೇ. 


ದಾ ೀ ನಿದನಿಪ ಪಮಪಾ ದಾಪಾ pews ದಪ ದನಿ ನಿನಿದಾ | 
ಬ ಕಿ ಕಿ ಸಂ ತೆಸಿ 


4 ಎವಿ 


ಲ್ಲಿ ವೇ . ವೇ, ಗ ಮೇ 


ದಮಗಾ ಗಮಪಾ ಮಾ 
ಲ್ಲಿ ವೇ 


ದೀ ದಸನಿದ ಪೋ ಪಮಪಾ ದಾಪಾ 
ತ 


ಭೆ ಕ್ಷಿ. ಕ ಸಂ 


9 
0 ದೆ ಣು 


ನ್‌ 


ವೇ ಗ ಮೇ 


ಪಾದಾ ಸದಸೋ €ನಿನಿದಾ ದೀ ನಿದದಪ | ದಾದಮ ಪಾದಾ 
ಕಾಲು ನೀ : ನೊಕ |ಪಾ `ದ ಮು. | ನದು ಎ | 


ಕೀರ್ತನ ಕುಸುಮಾಂಜಲಿ | | ೯೫ 


ರೀರಿಗಾರಿ ಸೀ 


ಸನಿದಪ ಪಮಗಾ ಗರಿರೀ ರಿಗಸಾ ೀೀಸಾ «ೀರಿಗಮಗ 


ಕರು ಣಿಂ.. ಚಿ ತಿ ವ ದಿ' | .ಗಾ ಕ ನು 
(ಕೊನಿಯಾಡಿನ) 
ಚರಣ ೨ | | 
« ನೀದಾ ಪಾಮಾಪಾ ಮಾಗಾ | ಮಾಪಾೋ ಪಾ ದಪದಾನಿನಿದಾ | 
ಕಾಲ ಕೂ. ಟ ಬಾ ಧ ಸೆ ರಿಂ ಪ ಕ | 


ೀ ದದಸದದಪ ದಪದಪ ದಮಮಗಗಾ | ಪಾದಾ ಸನಿದಪ| ದೋ ಸೋ 
ಗೂ 


ಕ್ರತಭುಜು. ಲೆ. . ಲ 4 ಡಿ 


€€ ಪಾದಾ ಸಾರೀಗಾ ಗಮಗಾ! ರಿಗಸರಿ ಸಾ 


ಚಾಲವನೀ ತೋ ಮೊರ 


ಲಿ ಡಿ ವೇ 


೯ ದರಿಸಾ ಸನಿದನಿಪಾ ಮಾಮಾ | ಪದ ದಸದಪ ಪಮ eM ರಿಗಸಾ | 


ಲೀ ಲ ಗಾ . ನು ಗರ | ಳ ' ಮುನು ಮ್ರಿಂ. ಗಿ ನ 


ದಪ ಮಗಪದಸಾ 
ಜನ ಪಾ.ಲನಗೋ 


ಮಗಮಪದಪ ಸನಿ 


ಸನಿದ ಪಾದಸಾ ರಿಮಗ ಸರಿಮಾಪ | 
ನಿಖಿಲಲೋಕ ಬುಧ 


ನೀಲ ಕಂಠಶ್ರೀ ಕಾ ಳ ಹ ಸ್ತೀಶ 


ದಾಸರೀಗ ಸರಿಮಗರಿಸ ನಿದಪದ 


ರಿಸಾದಪಾ ದಪ | ರಿಗಸರಿ 
ಪಾಲದಾಸ ದುರಿತವನಕು ಠಾ ರ 


ಪರಾತ್ರರಾ ದಯಾ | ಕರಾ ಯನಿನಿನ್ನು 


| (ಕೊನಿಯಾಡಿನ) 


೯೬ ಕೀರ್ತನ ಕುಸುಮಾಂಜಲಿ 


೩೯ ಸದಾಶಿವ | 
ರಾಗ : ನಾಟಕಪ್ರಿಯ | | | | ಖಂಡ ತ್ರಿಪುಟ ತಾಳ 
(10ನೇ ಮೇಳೆ) | | ವೀಣಾಶೇಷಣ್ಣ 
ಸರಿಗಮಪದನಿಸ ಅ:ಸನಿದಪಮಗರಿಸ | 
ಶುಸಾಶು ಚಕ್ಕೆ . 
| | ಪಲ್ಲವಿ ೨. 
(ಲ ಸಾ ನಿದದಪ ಪಮದಪ ಪಮಗಾ | ಮಾ ಗಮದಪ | ದಾ ಪದ ನಿದನಿಸ 
ಸ ದಾ ಶಿ.ವ. ನಿ ನ್ನೇನ ರ್ಸ್‌ 


ಮಾ ಪದನಿಸ ನಿದನಿಸರೀಸೆ 


ನ್ನೇ ನ. 


ನಿದಪಮ ಪ ದಸಾ ನಿದ ದಪ ಪಮದ ಪ ಪಮಗಾ 


ನೇ «4 ಸು ಹ ಶಿ. ವ ನ 
ಸ ಪದಸ ಕಮದಪ ಪಮಗಾ | ಮಾ ಗಗರಿಸ ಗೆ ಮ ನಿದನಿಸರಿ 
ನೇ . . ಸದಾ ಶಿ ವ ನಿ... ನ್ನೇನ.ಮ್ಮು! ಕೊ. ನಿ 


ಸನಿದರೀಸನಿಸ 


ಮ್ಮುಕೊ ನಿ 


ಸಾಪದ ನಿಸನೀ ದಪಮಾ ಮಗಮಗ ಗರಿರೀ 


MTS ಕಾ ಕಾ ವು 


ನೇ... ತದೇ ಕ ಧ್ಯಾ 


ಸಾರಿ ಗಮಪಾ 
ನ ಮು. . ಗ 


ಯು .ನ್ನಾ..ನು 


ನಿದನಿ ಪದಸಾ ನಿದದಪ ಪಮದಪಪಮಗಮ 


WN 


ರಾಸ ದಾ. ಶಿ ವ ನಿ ನ್ನೇ. 
ಅನುಪಲ್ಲವಿ 


ee ನೀ ದನಿಸೆನಿದಪದನಿಸ 


oe (ಸ | 


ಉ ದಾ ರ ಗುಣಶೀ ಲುಡೈ ನ ದೇ 
ಸದನಿಸರಿಸ ನೀ ದನಿಸನಿದಪ ದನಿಸ | ಪಾಪದನೀ|ದನಿಸಾ ನಿಸರಿಸ | | 
ವ. «© ಉ ದಾ . ರ ಗುಣಶೀ | ಲುಡೈ ನ. ದೇ 


ನಿಸರಿರಿ ಸನಿದನಿ 
ನ ದೇ 


ನಿದನಿ ಪದನೀ ನಿದ ದಪ ಮಾಪದನಿಸರೀ |ೇರಿಗ ರಿರಿಸಾ 


ವ ಉದಾ ರಗು.ಣಶೀ 1! ಲುಡೈ.. 


ಕೀರ್ತನ ಕುಸುಮಾಂಜಲಿ 


ಸ 


ಸನಿದಾ ನಿದಪಾ ಮಪದನಿ 
ಲ ಮು 


ಸಾನಿದ ಪದನಿ ಸಾನಿದ ಪಮಗಾ 


ಲೋನಿ ನಿ .ನ್ನೇ 


ತ 


ದಾ ಕಾ 


ಚರಣ 


eee ಸನಿನಿಷ ದಹಮಾ 


ನೆ 


ದಾೀನಿದಾ 


ಭ 


0 


ಪದಪದನಿದಪಾ 


ಲನ 


ಕ್ತುಲ . ಲ್ಲ |! ಪಾ ಜೇ 


ದಪಮಪಾಮ ದಾ ನಿದಾ ಪದನಿಸರೇ ಸಾ 


ನು ಭ 


0 


ೀನಿದನಿ ಸನಿಹಾ 


ಕುಲ ನೆ ಲ್ಕ ಲನ 


[oc] 


ಪಾ 


ಪದಮಪಾಮಗಮಗರಿಸಾ ರಿಗಮಪಾಮಗಮ 
ನು ಶ .ಕ್ತುಡು ನೀ ವು 


ಪದನೀ 


9 ಗಾ 


ದನಿಪಾಪಾ ನೀನೀದನಿ ಸನಿದಪದಾನೀ 


ದು, ಮುಕ್ತಿದಾ ಯ ಕು 


Mis i i J Sd ರ ಶರಾ ಪರಾ ಸಷ್ಟಷ್ಟ ದ ದಾ ಕ 


ಮಪದನಿ | ಸಾನಿದಪಮಗಾ 


ಶೇ. ., 


ಷು. ಧಿ. 


13 


ರಿಗಮಗಾರಿ ಸ 


ಬ್ರೋವ.ರ 


ಕಪಿ 


ರಿಗಮಗಾರಿಸರಿ 


ನ 


ಕ 


ಆ 


ಮಪದಾ ಸನಿನಿದ 


ನ 


| 


ಜೇ. . ಯ. 


ರಿ 


೯೮ ' ಕೀರ್ತನ ಕುಸುಮಾಂಜಲಿ | 


೪೦. ಗಂಗಾಧರ | 
ರಾಗ : ಗೌರಿ ; | ರೂಪಕತಾಳ | 
(15ನೇ ಮೇಳದಲ್ಲಿ ಜನ) ಎಸ. 
ಆ:ಸರಿಮಪನಿಸ ಅ:ಸನಿದಪಮಗ ರಿಸ | | 

ಶುಶು ಕಾ ಶು ಅಂ 
ಪಲ್ಲವಿ 
(ಸರಿ ಮಾ ಪಪ ಪ 
ಗಂ ಗಾ ಧರ ರ 


p 
| 
| 


"4 


ಪನಿಸಾನಿದಪಮಗರಿಗರಿ 


ಸನಿ ಸರಿಸನಿದಪ ನಿನಿ | ಸರಿಮಪಾಮಗರಿ ಸಗರಿರಿ 


ಮಂಗ .ಳಾಂ. ಗ ! ನ ನ್ನೇ .. ಲ.ರ. ಮಂಗ .ಳಾಂ..ಗ 


ಸಾರಿನಿದಪಾದಮಾಗರಿ 


ಮಪನಿಸರೀ ನಿದಪಮಗರಿ ಸನಿಸಗರಿಸ ದದಪಮಪನಿ 


ನ ನ್ನೇ ಲು: “ಪ್ರ ಮಂ ಗ ಳಾಂ. ಗ ನ ನ್ನೇ. ಲ ರಾ! 
ke 
(ಗಂಗಾಧರ) 
ಅನುಪಲ್ಲವಿ 
ಪನಿ ದಪಮಾ ಪಾ ನೀ ಸನಿಸಾ ಪನಿ ದಪ_ಮಾಪಾ 


ಇಂಗಿ ತ... ಜು ಡೈ ನಮಹಾ ಇಂಗಿ ತ. . ಜು 


ನೀಸ ನಿಸರಿಸ ನಿದ ಪಮ ಪನಿ ದಪಮಪನೀ | ಪನಿಸಗರಿ ಸ 


೭೬ 


ಡೈನ ಮ ಹಾ.. ಇಂಗಿತ. .ಜ್ಞು 11 


ಕೀರ್ತನ ಕುಸುಮಾಂಜಲಿ ' | | ೯೯ 


ಸನಿಸರಿ ಸಗರಿಸನಿಸನಿದ 


ಪ ಪಮ ಪನಿದಪಮಾಪಾ 
ಡೈ ನ. ಮ ಹಾ 


. ಇಂಗಿತ . . ಜು 


ನಿದಪಮ ಪದಮಾಗರಿಗರಿ 
ಡೈ ನ ಮಹಾ | ಲಿಂ ಗೇ ಶಸ | ಜ್ಹ ನ ಪೋ ... ಷ. 
ಚಿಟ್ಟೆಸ್ವರ 


ಸನಿ ಸಾರಿಸ ಗರಿಸಪಾಮ ॥ ಪನೀದ ಪಮ ಪದಮಾಗರಿ ॥ 


2 
ಲ 
೬ | 
(ಈ, 
2 
1 
2 


ರಿಮ ಪದ ॥ಟ ಪನಿದಪಮ ಪದಪಾ€ ಮ ॥ 


ಗರಿ ಸರಿ ಮ ಪನೀನಿಪನಿಸ॥ ರೀರಿನಿಸನಿ ಗರೀಸನಿಸ ॥ 


ರಿಮಾಗರಿಸ ಗರೀಸ ನಿರಿ ॥ ಸಾನಿದಪಮ ಪದ ಫಗ ॥ ಸನಿ (ಗಂಗಾಧರ) 
ಸರಿಗಾರೀಸಾರೀಗ |ರಿಸನೀ ಜತ ಸರಿಮಪದಾ ಪಾದದಪಮ | 

ಪಾ ರಮುಲೇ.॥ಕುಂ.. ಡೆನೀಯ(| ಪಾ. 

ಪನಿದಪ ಮಪದಾ ಪಮಗರಿ [ಸನಿ ಸರಿಗಾರೀ ಸರಿಸಗ | ರಿಸನೀ ಸರೀರಿ | 

ಮ ಹಿ ಮ ಲು ಪಾ ರ ಮು ಲೇ.. ಕುಂ. ಡೆನೀಯ 

ಸರಿ ಮಪದಾ ಪಮ ಪನಿಸಾ ನಿದ ಪಮಗರಿ ಮಾಗರಿಗರಿ ಸನಿ ಸರಿಗಾರೀೀ ಪ್ಯಾ 

ಪಾ ರ ಮೈ. ನ | ಮಹಿ ಮ ಲು.. °° ಪಾ.ರಮುಲೇ. .!. 

ರಿಸನೀ ಸರೀರಿ | €ಸ ರಿಮಪದ ಪದ ದಪಮಾಪಾ 

ಕುಂ ಡೆ ನೀಯ ಪಾ ರಮೈ. ನ ಮಹಿ ಮ ಲು 

(ಪನಿ ದಪ ಮಾಪಾ| ನಿನಿನಿ ಸಾಸ 

ವ ರ್ಣೀಂ ಪ |ತರಮ ನಿನ್ನು 


ಅನುಪಲ್ಲವಿಯಂತೆ : 
ಕೋರಿನ ಶೇಷುನಿ ಬ್ರೋವರ (ಗಂಗಾಧರ) 


೧೦೦ | oo ಕೀರ್ತನ ಕುಸುಮಾಂಜಲಿ ` 


೪೧ ಶ್ರೀ ನಾಗಲಿಂಗಂ 


ರಾಗ : ವಾಚಸ್ಪತಿ | ಮಿಶ್ರರುಂಪೆತಾಳೆ ೨ 
(64ನೇ ಮೇಳರಾಗ) | ಜಯಚಾಮರಾಜ ಒಡೆಯರ್‌ | 


ಆ 'ಸರಿಗಮಪದನಿಸ ಅ:ಸನಿದಪಮಗರಿಸ 
ಚಲಂಪ್ರ ಚಕ್ಕೆ 


ಪಲ್ಲವಿ 


(ಸೀ ದನಿರಿಸ ಸೆ ನಿನಿದ ದಾಪಾ ಪಮದಪ ಪಗಮಾ 


ಪಾ ೀಪದನಿಸೌಾನಿ 
ಹೇ ಸಾಂ . ಬಂ 


ಶ್ರೀ ನಾ. . ಗ ಲಿಂ. ಗಂಉ ಪಾ. . ಸ್ಮ 


ದನಿಸಾ ದನಿಸಾರಿಸೆಸನಿ ನಿದದಾಪಾ ಪಮದ ಪಪಗಮಾ 


ಪಾ | ಕಸಲ 
ಹೇ 


ಶ್ರೀ ನಾ. . -ಗ ಲಿಂ ಗಂ ಉ. ಪಾ. ಸ್ಮ ಸಾಂ ಬಂ 


ದನಿ ಸನಿನಿದಪಮ ಗದಪಾ ಪಮಗಾ ಗರಿ ರಿಸರಿಸ ರೀ 
ರಿ. 


ಶ್ರೀ... .. ಕಾ ಮೇ . 


ಜತೆ. 


(ಗಪ[ಮರೀ ಗಮಾಪಕ್ಕೆ 
ಚಿ . ತೃತಿ ಬಿಂ ಬಣ 
(ಶ್ರೀನಾಗಲಿಂಗಮುಪಾಸ್ಮಹೇ) 


ಅನುಪಲ್ಲವಿ 


ೇಪಾದನಿ ದನಿ ದನಿಸಾಸನಿ ದನಿಸದನಿಪದನಿ ಸಾ ಮ ನಿದನಿಸ ಹ ರಿಸೆ ರೀಕ್ಷೆ 
ಶ್ರೀ . ... ಧೀ | ಕಂ ಠಂ ಶಿ ವಂ ಮ ಹಾ... . .ನ.ಟಂಕ್ಮಿ 


C 


(ಪಾದನಿ ದನಿ ದನಿಸಾಸನಿ ದನಿಸದನಿಪ ದನಿ ಸರಿ ಗಮ ಪಮಗಾ | ರೀಗರಿ ಸಾ! 
ಶ್ರೀ . . ನೀ ಲ ಕಂ ಠಂ ಶ್ರಿ ವಂ ಮ ಹಾ. ನ .ಟಂ| 
ೀದನಿಸ ನಿದಪ ಮಪದಾ ಸುರೀ ಮೆಗರಿಸಾನಿ ದಾ ನಿಸನಿ| ದಾಪಮ | 
ಧ್ಯಾನ ನಿರ ತ ನಿಜಭಕ್ತ ಕೂಟಂ ಬಾಲಚಂದ್ರ ಶೋಭಿತಜ | ಟಾಜೂ | 


ಗರಿ ರಿಸ ನಿದಪದ ನೀ | 
ಟಂಗಜಚ ರ್ಮಪ | ಟಂ (ಶ್ರೀನಾಗಲಿಂಗಮುಪಾಸ್ಮಹೇ) 


ಕೀರ್ತನ ಕುಸುಮಾಂಜಲಿ | | ೧೦೧ 


ಚರಣ 
(ಸಾಪೀ ಪ ಪಾದಪ ಪಗಮಾ ಪದಪಮಗಾರೀಗಾ | ರೀಗರಿಸಾ| ಸಾನಿಸರಿಸ ರಿ 
ಓ ಮಾ ದಿ ವ... . ರ್ಣ ಸಂ ಬೋ ಧಿ ತಂ |ವಿ... ಶ್ಚನಾ... ಥಂ 
(ಗಮಪಮಗರಿಸಾ ರಿಸನಿಧ ದನಿಸ ರಿಗಾಮ ಪ | ನಿದ | ಪಮಗಾಮಪ 
ಉ.ಮಾ. ದೇ ಘಾ; ಸಾಕಂ ಉಪನಿ ಷತ್‌ ಪ್ರತಿ ಪಾ . ದಿತಂ 


ಮಸಾದ ದನಿಸಾಸನಿ ದಸನಿದಪಾ ದಪಮಗಮಾ ಪಾನಿ |ದನಿ ಸ 
ಶಮದ ಮಾ . ದಿ. ಸ ಕ ಲ ಯೋ ..ಗ ನ್ಯಾ ' ತಂ 


(ಗರಿಮಗರೀ ಸಗರಿಸನೀ ದಾನೀದನಿ ಸಾ ದನಿಸಾರಿಸ [ನಷ ಶಕ್ತ | ಗನ ಪಾಪ 
ಸ. ಮಾ. ಧಿ ಯೋ. ಗನಿರ ಹರ: ಸ... (111೫ ಲ ಲೋ | . ಹಿ ತಂ ಅ 


ಪಗರಿ ಸಾರಿ ಸನಿದ ನಿಸಾರಿ ಪಮಪ. ದಪದಾ ದಪದನಿ ಸಾರಿಸ | ರೀಮ 4 
ಮಾದಿ ಪೂರ್ಣಮಾಂತ ತಿಥಿಸ್ವ ರೂ.ಪ ಶ.ಕ್ತಿಂ ಶ್ರೀವಿ. ದ್ಯಾಸಹಿ | ತಂ ಪಶು 
ರಿಸ ಸನಿನಿದಪ | ದನಿ 


ಪತಿಂ ವಾ. ಚ ಸ್ಪ ' ತಿಂ (ಶ್ರೀನಾಗಲಿಂಗಮುಪಾಸ್ಮಹೇ) 


೧೦೨ | | ಕೀರ್ತನ ಕುಸುಮಾಂಜಲಿ | 


೪೨. ಶಿವ ಶಿವ ಶಿವ ಭೋ ಮಹಾ ದೇವ 


ರಾಗ : ನಾದನಾಮಕ್ರಿಯ ಮಿಶ್ರರುಂಪೆತಾಳ 
(15ನೇ ಮೇಳದಲ್ಲಿ ಜನ್ಮ) | A | ಜಯಚಾಮರಾಜ ಒಡೆಯರ್‌ 1 


ಆ:ನಿಸರಿಗಮಪದನಿ ಅ:ನಿದಪಮಗರಿಸನಿ 
ಕಾ ಶು ಅಂಶು ಶು 


ಪಲ್ಲವಿ 
ಸರಿ ಗಮಾ ಮಗಪಮಗಾೋ ೋ ಮಾ ಗಾಮ ಪಾಪಮ | ದಪದಾ | | 
ಶಿವ ಶಿವ ಶಿ ವ ಭೋ ಮಹಾ ಎ Es | ಘೆ: | 


ಪಾಲ ೀಮಗರಿ 
ಶಂ. , ಭೋ 


ಸನಿ ಸರಿ ಗಮಾ ಮಾಮಾಪಮ «ಗಾ ಮಾ ಗಾಮ ಪಾಪಮ | ದಪದಾ | 
ಶವ ಶಿವ ಶಿವ... ಭೋ ಮ ಹಾ.. .ದೇ..! ..ವ 


ಪಾಲ ೀಮಗರಿ 


ಶಂ. . ಭೋ 
ಸನಿ ಸರಿಮಗರೀ ಮಾಮಾಮಾ ಮಗಪಮಗರಿ ಸನಿಸರಿ ಗರಿಗಾ | 
ಶಿ. ವಾ.. ರ ಮಣ ಮಮಾ .. ಪ.ರಾ ..ಧಂ(| | 
ೀದಪಮ ಮಗರರಿ ಸನಿ 
ಕಗ ಘು ಹ (ಶಿವಶಿವಶಿವಭೋ) 
ಅನುಪಲ್ಲವಿ 
ೀಪದಪಾ ಮೋ ಮಾ ಮಾೀ ಮಗ ಪಮಗರಿ ಸನೀಸ | ರಿಗಮಾ 
ರ್ರ ಸ ರಾ ನಂ ದ ಕ. ರ ..ಅ1ಖಲಾಂ. 


ಕೀರ್ತನ ಕುಸುಮಾಂಜಲಿ | | ೧೦೩ 


ಪಪ ದಾನೀದಾಪಾ ದಪದಮ ಮಾಮಗ ಪಮಗರಿ «ಸರಿ 


ಪಮಮಗ 
ಭವ ಸಾ. ಗರ ತಾ... eA, ೫1 ಬ ಚ್‌ ಕ್ಸ ಯಲಿಂ 
. ಪ ಮಗರಿ ರೀೀರಿ ಸನಿ 
ಗ ವಿ ಭೋ (ಶಿವಶಿವಶಿವಭೋ) 
ಚರಣ 
ಸಾ ಸಾ ರೀೀ ಮಗಪಮ ಗಾೀ ೇಮಗ ಮಾಪಾ ಪಮಗಮ.: 
ನ ಮ ಸ್ತೇ ಸ್ಥಾ... ಣೋ ಪ್ರಳಯಕಾ | 
ದದಪಮ ಗಮಗರಿ 
ಗೆ ದೃ. . ಕ್ಸ 
ಸನಿ ಸರೀಪಮಾ ಮಗಪಮ ರಿಗಮಾಪಮ ಗರಿಸಾ ಸರಿನೀ ರೀಗಾ|ಮಾ 3. 
ಕ ನಮಕಚ ಮಕ. ಪ್ರ ಕ .ಟಿತ ರುದ್ರ ಸೂ. ಕ್ತ 


ಪಾದಪ ಮಗಮಾಪಾ : 


ಪೋ . . .ಷಕ | 


ಪಗಾಮಾೋ ಪೋ ಪದಪಾೀಪಾ ಮಾದಾಪಾ ಪಮದಪ 
ಕಾ. ಮಾ ರೇ, ತ್ರಿಪುರಾ ರೇ: ಕುಂ.ಭೋ | ದೃ. ವ 


ಮಗಪಮ ಮಗರಿಗ 


ನು. ತಿ ಪಾ... 


ಮಾ ಪದ ಪದನೀದಾ ಪೋ ದಪದಮ ಮಗ ಪಮಗರೀ ಗಮ Wy | 
ತ್ರ ಕಾ ಮೇ ಶ್ವರೀ ವ... ೨ 1 | 


ಗರಿಪಮ ಗರೀಸ 


HO ಸ್ಟೆ 


ಕೀರ್ತನ ಕುಸುಮಾಂಜಲಿ ' 


೧೦೪ 


ಸಪಾಮಾಮಗಮ ಮಗರಿಸಾನಿ ಸರಿಗಾಮಪ ಗಮಪಾದನಿದ |ನೀದಪ 


| ಕಪಾಲೀಕಾ.ಲ ಭೈ ರವೇತಿ ವಿ. ಖ್ಮಾತಶ್ರೀವಿದ್ಧಾ ವಿನುತ ನಾದನಾ: 


ಮ ಮಗರೀಗರಿ 
ಮ ಕ್ರಿಯಾ ಲೋ 


ಸನಿ 


ಲಿತ (ಶಿವಶಿವಶಿವಭೋ) 


ಕೀರ್ತನ ಕುಸುಮಾಂಜಲಿ | | | ೧೦೫ 


೪೩ ಸದಾಶಿವ ಮುಪಾಸ್ಮಹೇ ' 


ರಾಗ ` ಸರಸಾಂಗಿ | | 11° °° ಆದಿತಾಳ 
(27ನೇ ಮೇಳರಾಗ) ಜಯಚಾಮರಾಜ ಒಡೆಯರ್‌ 
ಆ:ಸರಿಗ ಮ ಪದನಿಸ ಅ:ಸನಿದಪಮಗರಿಸ 


ಚ ಅಂಶು ಶುಕಾ 


ಪಲ್ಲವಿ 
ಸಾಸನಿ ದಾಪಾ ನಿದಪಮ ಪಾಪಮ | ಗರಿಗಾಮಾ| ಗಮಪದ ಪದನೀ 
ಸದಾ .. ಶಿ..ವ. ಮುಪಾ. | ,.. ಸ್ಮಹೇ! ಸ. ತ. 'ತಂ.. 
ದನಿಸನಿದಪ ನಿದಪ ಮಗರಿ ಪಮಗರಿ | ಸಾ ಸರಿಗಮ ಪದ | ದನಿಸರಿಸನಿದನಿ 
ಸದಾ. . ಶಿವ... ಸ.ಹಿ 1 ತಂ ಅ.ಮ .ರ !ವಿನುತಂ 
(ಸದಾಶಿವಮುಪಾಸ್ಮಹೇ) 
ಅನುಪಲ್ಲವಿ 


(ನಿ ಸಾರಿಸಾ ಸನಿದಾಪಾದನಿ 


ಸ.ದ್ದುರುರೂ. ಪಧ 


ಸಾ(ಪದ |ನಿನಿದಪ ದನಿಸರಿ | 

ರಂ ಶಂ | , . ಕ ರಂ... | 

ಸಾ" ಪದ ಜಾ ದನಿಸರಿ 
ರಂ ಶಂ ಕ ರಂ. . | 


ಸ ನಿಸಾರಿಸಾ ಸಾರಿಸನಿದಪಾದನಿ 


ಸ.ದ್ದುರು ರೂ. . ಪ ಧ. 
ಗಪಮ ಮಗಗರಿಸ ಸಾರಿಸನಿದ ಪಮದಪ | ನೀಸರಿಸನಿದಸ 
ಸದಾ ಭೀ. ಷ್ಟ ದಾ. ್ರ. ನ. ಪ. | 
ನಿದಪ ಗಮಪದ ನಿ 
ರ್ಧನಾ ರೀ ಶ್ವ ರಂ. | (ಸದಾಶಿವಮುಪಾಸ್ಮಹೇ) 

ಚರಣ 

ೀಪದನೀ ದನಿಸನಿದಾ ಪಾ ಪಮ ದಪಪಮಗಾ ಮಗರಿಸ ರಿಗ | 
ಅ ಪ ರೋ ಕ್ಷ ಸು ಜ್ಞಾ. .ನ ದಾ. ಯ ಕಂ 


ಕ ರ್ಸ್‌ ಜಸ್‌ NE 


ಅಚ ಕಾಶ SE EE NE SEE ES EE EB SRE EE EE NE SNS eS SS SES ಲಾ ಚ್‌ 
ಸ್‌ kis ಜು ಹ xis ರ್‌ ಸವ್ಯ 
ಸ ii 


೧೦೬ 

ೀಪಮಾಮಗರಿ ಮಗಗರಿ ಸಾ ೀ ಸರಿಸಾ 
ಅ ರಿ ಷ ಡ್ವ ರ್ಗ 

ೀಗಮಾಪದಾ ಪದನೀ ಚತ ಸಾಸಾಸ್ತ 
ಅಗ . ಜಾ ತ್ಮಜ | ಗುಹ ಜ.ನ 


ರಿಸರಿನೀ ಸನಿದ ಸನಿಸನಿದಪದ 


ಜಪತ ಪಾ ದಿನಿ. 


ಸರೀ ಗಮಗಾರಿಸ ರಿಸಸನಿದ ನಿಸ |ರಿ 
ಜಗ ತ್ಸ ತಿಪಾದಿತ ನಿಜರೂ. ಪಂ | | 


ಮದ ಧ್ವಂ 


ರಿಸ ಇರ್‌ 
ಸ ರ ಕ್ಸ ಕಂ 
ಸ ನಿದಪಾಮ ದಪಮ 
ಷ್ಣಾಂತಃ ಕರಣ ಧಾ , ಕ್ಷಿರೂಪ 
ಸನಿದಸನಿದಾ 


ಜಗದ ಆ. ವನಂ 


ಕೀರ್ತನ ಕುಸುಮಾಂಜಲಿ 


ದನಿಸಾ 


. ಸ ಕಂ 


ಪದನಿದ ನೀ 


ಕಂ 


ಮಾಪದ ಪದನೀ 


ಕಂ 


ಆ 


ಜಪಾ.| ಕುಸುಮಧಾರಕಂ 


ಪಪಮ ಗಮ ಪದನಿ 


ದಕರ ತ್ರಟಂ. ಬಕಂ 


 (ಸದಾಶಿವಮುಪಾಸ್ಮಹೇ) 


| 


NE SS ಸಸಿಹುಟ- - ಜಬ: ರ್ಚಾಾಾ್‌್‌್‌ ಬ 
ಜ್‌ ಕ್ಸ್‌ ಜರ್ಯ್ಸ್ಪ್ಸ್ಪೂ್ಯ್ಸ್ಯ್ಪಾ್ಹಾಸಾ್ಸ್ಸ್ಸ್ಸ್ಸ್ಸ್‌ರ್ಬ್ರ್ಜ್ಷಾ ಸಕ್ಸ್‌ ್ಸಫಾರ್ಕ್‌್‌್ಹ್ಮ್ಕಕ | ಷಾ 


LE ET ಸಡ್ಡು ಭತ 


ಸುತತ ಸುದ ತಯ RR ಭಜ ಸಔ ಪ್ರೋ ಕ್ಷ 
ಪಾ ಜು ಸ ತು ಸಷ ನ ಸ್‌ ತ್ತ 


ಕೀರ್ತನ ಕುಸುಮಾಂಜಲಿ ೧೦೭ 
೪೪ ಸ್ವರ ಚೇತನ ಮಂಗಳ 
ರಾಗ : ಸುರಟಿ 1 ತ್ರಿಶ್ರಗತಿ 
(28ನೇ ಮೇಳದಲ್ಲಿ ಜನ್ಮ) 
ಸರಿಮಪನಿಸ ಅ:ಸನಿದಪ ಮಗಪಮರೀಸ 
ಚ ಶು ಕೈ: ಚ ಅಂ | ೨ 
ಪಲ್ಲವಿ 
ಸಾನೀದಾ ಪಾಪಾಪಾ | ಮಾಪನಿದಾ | ಮಗರೀರೀ 
ಮಂಗ ಲ ವೆನ್ನಿರೆ ಮಾನಿನಿಯ/`ರೆ ಲ್ಲರು 
ರೀರೀಮಾ | ರೀಸಾಸಾ ರೀಪಾಮಾ ಪಾೀ 
ಕಂಗಳು ಮೂರುಳ್ಳ ದೇ ವನಿ ಗೇ 
ರಿಮಪಾನೀ | ನೀನಿನಿನೀ| ನೀಸಾಸಾ| ನಿಸ ನಿದಪಾ| 
ಭಾರ ತಿ ಸ ರಸ್ವತಿ | ವಾ/ರುಣಿ | ಪಾ. ರ್ವ ತಿ 
ಮಪನೀದಾ. ಮಗರಿ | ರೀಪಾಮಾ | ಪೀ 
ದೇ ವತ ರೆ ಲರು ದೇ ವ ನಿ ಗೇ 
ರಿಮಪಾನೀ | ನೀನಿನಿನೀ | ನಿಸಸ ರಿಸನಿದಪಪ 
ತಾ ರಕಿ ಯಂ ದದಿ ನಾರಿಯ/|ರು ಕೂಡಿ 
'ಮಪನೀದಾ | ಪಪ ಮಮ (| ರೀರೀಮಾ | ಸರಿ ಸಸ 
ಆ ರ ತಿ | ಬೆಳಗಿರೆ ಧೀರ ನಿ | ಗೇ 
ಚರಣ 
'ಮಾಮಾಮಾ | ಮಾಮಾಮಾ॥ ಮಪಮಗಪಮ | ರೀರೀರೀ 
ಮಂಗ ಳಂ | ಗಿಯರೆಲ್ಲ | ಶ್ಕಂ. ಗಾ. ರ(| ದಿಂದ ಲಿ 
ರೀರೀರೀ ರಿಮಸರಿಸಾ ರಿಪಮ ೨ಕ್ಕೆ 
ತೆಂಗುಬಾ ಲೇ ಹಲಸು ಗೊನೆಯ 


೧೦೮ ಕೀರ್ತನ ಕುಸುಮಾಂಜಲಿ 


ರಿಮಪಾನೀ | ನೀ ನಿನಿನಿನಿ | ನೀದನಿಸಾ | ನಿಸನಿದಪಾ 

ರಂ ಗಮಾ |ಣಿ ಕೃ:ದಅ (| ಕ್ಸ ತೆಯನು | ಕರದ ಲ್ಲಿ 

ಪಾಪಾಪಾ ಮಗಪಾಮಾ ರೀ ರಿ ರಿಮಸರಿಸಾ 

ಗಂಗೆಯ | ರಮಣನಿ ಗೇ. ಅಂ| ಗನೆಯರು 
ಚರಣ ೨ 


ಸುರವರ ಶ್ರೀಪುರ ದೊರೆ ಸಿದ್ಧಲಿಂಗಗೆ 
ಯುರುತರದಾರತಿ ತವಕದಲಿ 

ನಿರುತಲಿ ಭಜನೆಯ ಪಾಡುತ ಹರುಷದಿ 
ಸ್ಮರಹರನಿಗೆ ಜ್ಯೋತಿಯ ಬೆಳಗುತಲಿ 


